


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೫೨ ಬೆಂಗಳೂರು, ಗುರುವಾರ, ಫೆಬ್ರವರಿ ೧೬, ೨೦೧೭ (ಮಾಘ ೨೭, ಶಕ ವರ್ಷ ೧೯೩೮) ಸಂಚಿಕೆ ೭ 
Volume 152 Bengaluru, Thursday, February 16, 2017 (Magha 27, Shaka Varsha 1938) Issue 7 
ಭಾಗ ೫ 


ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 
ಕರ್ನಾಟಕ ಲೋಕಸೇವಾ ಆಯೋಗ, ಉದ್ಯೋಗ ಸೌಧ, ಬೆಂಗಳೂರು 
ಸೇರ್ಪಡೆ ಅಧಿಸೂಚನೆ 
ಸಂಖ್ಯೆ: ಆರ್‌(3)76/2016-17ಪಿಎಸ್‌ಸಿ, ದಿನಾಂಕ: 13-01-2017. 
ಉಲ್ಲೇಖ : 1. ಆಯೋಗದ ಅಧಿಸೂಚನೆ ಸಂಖ್ಯೆ: ಆರ್‌(3)45/2016-17/ಪಿಎಸ್‌ಸಿ, ದಿನಾ೦ಕ:16-11-2016. 
2. ಆಯೋಗದ ಸೇರ್ಪಡೆ ಅಧಿಸೂಚನೆ ಸಂಖ್ಯೆಆರ್‌(3)59/2016-17/ಪಿಎಸ್‌ಸಿ, ದಿನಾಂಕ: 15-12-2016. 
ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿನ ಶೀಘ್ರಲಿಪಿಗಾರರು ಮತ್ತು ಬೆರಳಚ್ಚುಗಾರರ ಹುದ್ದೆಗಳಿಗೆ ಕರ್ನಾಟಕ ನಾಗರಿಕ ಸೇವೆಗಳು 
(ಶೀಘ್ರಲಿಪಿಗಾರರ ಮತ್ತು ಬೆರಳಚ್ಚುಗಾರರ ನೇಮಕಾತಿ) ನಿಯಮಗಳು, 1983 ಹಾಗೂ ಕಾಲಕಾಲಕ್ಕೆ ತಿದ್ದುಪಡಿ ಮಾಡಲಾದ ನಿಯಮಗಳನ್ವಯ ಅರ್ಹ 
ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಉಲ್ಲೇಖ-1 ರನ್ವಯ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು. ಸದರಿ ಅಧಿಸೂಚನೆಯಲ್ಲಿ 
ನಿರ್ದಿಷ್ಟಪಡಿಸಲಾಗಿರುವ ಅವಕಾಶದಂತೆ, ಕೆಲವೊ೦ದು ಪ್ರಾಧಿಕಾರಗಳು ತಮ್ಮ ಇಲಾಖೆಗಳಲ್ಲಿ ಖಾಲಿಯಿರುವ ಬೆರಳಚ್ಚುಗಾರರು;ಶೀಘ್ರಲಿಪಿಗಾರರ ಹುದ್ದೆಗಳ 
ನೇಮಕಾತಿಗಾಗಿ ಪ್ರಸ್ತುತ ಜಾರಿಯಲ್ಲಿರುವ ಮೀಸಲಾತಿ ನಿಯಮಗಳನ್ವಯ ದೃಢೀಕರಿಸಿ ಸಲ್ಲಿಸಿರುವ ವರ್ಗೀಕರಣದ ಮೇರೆಗೆ, ಉಲ್ಲೇಖ(2)ರಲ್ಲಿನ ಹುದ್ದೆಗಳನ್ನು 
ಉಲ್ಲೇಖ(1)ರ ಮುಖ್ಯ ಅಧಿಸೂಚನೆಯಡಿ ಸೇರ್ಪಡೆಗೊಳಿಸಿ ಪ್ರಕಟಿಸಲಾಗಿರುತ್ತದೆ. ಅದರಂತೆ ಅಧಿಸೂಚನೆಯಲ್ಲಿನ ಅನುಬಂಧ-2 ಮತ್ತು 3ರಲ್ಲಿ 
ಪ್ರಕಟಿಸಲಾದ ಹುದ್ದೆಗಳ ಜೊತೆಗೆ ಈ ಕೆಳಕಂಡ ನೇಮಕಾತಿ ಪ್ರಾಧಿಕಾರಗಳಲ್ಲಿ ಖಾಲಿಯಿರುವ ಶೀಘ್ರಲಿಪಿಗಾರರು ಮತ್ತು ಬೆರಳಚ್ಚುಗಾರರ ಹುದ್ದೆಗಳನ್ನು 
ಸೇರ್ಪಡೆ ಮಾಡಿದ್ದು, ಈ ವಿವರಗಳನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 


ಸೇರ್ಪಡೆ ಅಧಿಸೂಚನೆ-2 [Addendum-2] 



































ಶೀಘ್ರಲಿಪಿಗಾರರು ಬೆರಳಚ್ಚುಗಾರರು 
ಇಲಾಖೆಗಳ ಹೆಸರು ಉಳಿಕೆ ಮೂಲ ವೃಂದದ ಹೈಕ ಹುದ್ದೆಗಳು ಉಳಿಕೆ ಮೂಲ ವೃಂದದ ಹೈಕ ಹುದ್ದೆಗಳು 
ಹುದ್ದೆಗಳು 5 ಹುದ್ದೆಗಳು | 
1 ಜಿಲ್ಲಾಧಿಕಾರಿಗಳ ಕಛೇರಿ, ಕಲಬುರಗಿ ಜಿಲ್ಲೆ — — — 05 
2. | ಜಿಲ್ಲಾಧಿಕಾರಿಗಳ ಕಛೇರಿ, ಯಾದಗಿರಿ ಜಿಲ್ಲೆ ದ - 02 09 
3. ಕೃಷಿ ಆಯುಕ್ತಾಲಯ, ಬೆಂಗಳೂರು ದ 03 ದ 22 
ದ — 02 36 
03 38 
ಒಟ್ಟು 41 

















(೪೦೫) 


೪೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ 


ಭಾಗ ೫ 





1. 


ಅನುಬಂಧ-1 
ಶೀಘ್ರಲಿಪಿಗಾರರ ಹುದ್ದೆಗಳ ವರ್ಗೀಕರಣ 


ಕೃಷಿ ಆಯುಕ್ತಾಲಯ, ಬೆಂಗಳೂರು 
ಹೈದರಾಬಾದ್‌-ಕರ್ನಾಟಕ ವೃಂದದ ಹುದ್ದೆಗಳ ಸಂಖ್ಯೆ-03 
















































































































































































ಮೀಸಲಾತಿ ಆತರೆ | ಮಹಿಳಾ ಗ್ರಾಮೀಣ |ಮಾ.ಸೈ ಕ್ಷಮಾ |ಅಂವಿ |ಯೋಅ | ಒಟ್ಟು 
ಪ.ಜಾ 01 — ಇ ಚ § ತ — 01 
ಪ.ಪಂ 01 ದ _ § § § 01 
ಪ್ರ-2() | - 
ಪ್ರ-2(ಬಿ) - - - - - - - - 
ಪ್ರ-3(ಎ) - - - - - - - - 
ಪ್ರ-3(ಬಿ) - - - - - - - - 
ಸಾ.ಅ 01 § § ದ 3. | 3. 01 
ಒಟ್ಟು 03 - - ದ - - ದ 03 
ಅನುಬಂಧ-2 
ಬೆರಳಚ್ಚುಗಾರರ ಹುದ್ದೆಗಳ ವರ್ಗೀಕರಣ 
1. ಜಿಲ್ಲಾಧಿಕಾರಿಗಳ ಕಛೇರಿ, ಕಲಬುರಗಿ ಜಿಲ್ಲೆ 
ಹೈದರಾಬಾದ್‌-ಕರ್ನಾಟಕ ವೃಂದದ ಹುದ್ದೆಗಳ ಸಂಖ್ಯೆ-05 
ಮೀಸಲಾತಿ | ಇತರೆ | ಮಹಿಳಾ ಗ್ರಾಮೀಣ |ಮಾ.ಸೈ ಕ್ಷಮಾ | ಅಂ.ವಿ |ಯೋಅ | ಒಟ್ಟು 
ಪ.ಜಾ — ದ — ದ — ದ — ದ 
ಪ.ಪಂ 01 ದ ದ ದ ದ ಮ | 01 
ಪ್ರ- 01 ದ ದ ದ ದ ದ ದ 01 
ಪ-೫ಎ) | - - - - -|- - - 
ಪ-2(ಬಿ) - - - - - - - - 
ಪ-3(ಎ) - - - - - - - - 
ಪ-3(ಬಿ) - - - - - - - - 
ಸಾ.ಅ 01 01 01 ದ ದ ಡೆ | 03 
ಒಟ್ಟು 03 01 01 | | | ದ 05 
2. ಜಿಲ್ಲಾಧಿಕಾರಿಗಳ ಕಛೇರಿ, ಯಾದಗಿರಿ ಜಿಲ್ಲೆ 
ಹೈದರಾಬಾದ್‌-ಕರ್ನಾಟಕ ವೃಂದದ ಹುದ್ದೆಗಳ ಸಂಖ್ಯೆ-09 
ಮೀಸಲಾತಿ | ಇತರೆ ಮಹಿಳಾ ಗ್ರಾಮೀಣ | ಮಾಸ | ಕಮಾ | ಅಂವಿ | ಯೋಅ | ಒಟ್ಟು 
ಪ.ಜಾ 01 01 ನ್‌ § ಇ 3. ದ 02 
ಪ.ಪಂ 01 ಇ _ = ತ ಹ್ಯೆ ಡೆ 01 
ಪ್ರ- 01 ದ ಎ ಎ ಎ ಎ ದ 01 
ಪ್ರ-2(ಎ) 01 - ಡು | ದ ದ ಹ 01 
ಪ-2(ಬಿ) - - - - - - - - 
ಪ್ರ-3(ಎ) - - - - - - - - 
ಪ) | - - - - ಎಂ | ದ - - 
ಸಾ.ಅ 01 01 01 ವ ಡಿ 01% ದ 04 
ಒಟ್ಟು 05 02 01 ಈ ದ 01: ದ 09 








ವಿಕಲಚೇತನರು: ಅಂದ*/ದೃಷ್ಟಿಮಾಂದ್ಯ 








ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ೪೦೭ 





(ಉಳಿಕೆ ಮೂಲ ವೃಂದದ) ಹುದ್ದೆಗಳು-02 

















































































































ಮೀಸಲಾತಿ | ಇತರೆ | ಮಹಿಳಾ ಗ್ರಾಮೀಣ | ಮಾ.ಸ ಕ್ಷಮಾ | ಅಂ.ವಿ |ಯೋಅ | ಒಟ್ಟು 
ಪ.ಜಾ 01 ವ [a ಡಾ KN ವ ಈ 01 
ಪ.ಪಂ ದ — ದ ದ ಎ | ಮ ೭ 
ಪ-೫ಎ) | - - - - - | - - - 
ಪ-೫ಬ) | - - - - -|- - - 
ಪ) | - - - - (| ನ - - 
ಪ-3(ಬಿ) ನ್‌ ಹಾ ಪ ೭ ಷಃ ಚ ದ 
ಸಾ.ಅ 01 ದ ದ ದ ದ ದ | 01 
ಒಟ್ಟು 02 — ದ — ಎ — — 02 
3. ಕೃಷಿ ಆಯುಕ್ತಾಲಯ, ಬೆಂಗಳೂರು 
ಹೈದರಾಬಾದ್‌-ಕರ್ನಾಟಕ ವೃಂದದ ಹುದ್ದೆಗಳ ಸಂಖ್ಯೆ-22 

ಮೀಸಲಾತಿ | ಇತರೆ ಮಹಿಳಾ ಗ್ರಾಮೀಣ | ಮಾಸ | ಕಮಾ | ಅಂವಿ | ಯೋ.ಅ | ಒಟ್ಟು 
ಪ.ಜಾ 1 0] 0] — 1 01% — 03 
ಪ.ಪಂ 01 01 ಜಾ ಡ್ಯ ದ ನ 02 
ಪ್ರ-2(ಎ) | ದ 02 | | 01* ಹ 03 
ಪ-2(ಬಿ) - - - - - - - - 
ಪ್ರ-3(ಎ) 01 01 ದ ದ ದ ದ ದ 02 
ಪ್ರ(ಬಿ) 01 01 ದ — ದ | ದ 02 
ಸಾ.ಅ ವ 02 03 02 01 01+ 01 10 
ಒಟ್ಟು 03 06 06 02 01 03 01 22 
ವಿಕಲಚೇತನರು: ಅಂದ*/ದೃಷ್ಟಿಮಾಂದ್ಯ 











P.R.9 ಎನ್‌. ಎಸ್‌. ಪ್ರಸನ್ನಕುಮಾರ್‌ 
50-250 ಕಾರ್ಯದರ್ಶಿ, 
ಕರ್ನಾಟಕ ಲೋಕಸೇವಾ ಆಯೋಗ. 


ಕರ್ನಾಟಕ ಲೋಕ ಸೇವಾ ಆಯೋಗ ಉದ್ಯೋಗ ಸೌಧ, ಬೆಂಗಳೂರು-560 001 
ತಿದ್ದುಪಡಿ 
ಸಂಖ್ಯೆ:ಆರ್‌(3) 78/2016-17/ಪಿಎಸ್‌ಸಿ, ದಿನಾಂಕ: 16-01-2017. 


ಆಯೋಗದ ಮುಖ್ಯ ಅಧಿಸೂಚನೆ ಸಂಖ್ಯೆ:ಆರ್‌(3)45/2016-17/ಪಿಎಸ್‌ಸಿ, ದಿನಾ೦ಕ:16-11-2016ರಲ್ಲಿ ಅಧಿಸೂಚಿಸಲಾದ ರಾಜ್ಯ ಪತ್ರದಲ್ಲಿ 

ಅನುಬಂಧ-2ರ (ಕ್ರಮ ಸಂಖ್ಯೆ-10) ತೋಟಗಾರಿಕೆ ನಿರ್ದೇಶನಾಲಯ, ಲಾಲ್‌ಬಾಗ್‌, ಬೆಂಗಳೂರು ಈ ಇಲಾಖೆಯ ಬೆರಳಚ್ಚುಗಾರರ ಹುದ್ದೆಯ 
ವರ್ಗೀಕರಣದಲ್ಲಿ ಉಳಿಕೆ ಮೂಲ ವೃಂದದ ಹುದ್ದೆಗಳು-01 ಎಂದಿದ್ದು, ಇದನ್ನು ರಾಜ್ಯಮಟ್ಟದ ಸ್ಥಳೀಯ ವೃಂದದ ಹುದ್ದೆಗಳು-01 ಎಂದು ಓದಿಕೊಳ್ಳತಕ್ಕದ್ದು; 
ಮತ್ತು ಸೇರ್ಪಡೆ ಅಧಿಸೂಚನೆ ಸಂಖ್ಯೆ:ಆರ್‌(3)59/2016-17/ಪಿಎಸ್‌ಸಿ, ದಿನಾ೦ಕ:15-12-2016ರ ಅನುಬ೦ಧ-1ರಲ್ಲಿನ (ಕ್ರಮಸಂಖ್ಯೆ-7) ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೆಂಗಳೂರು ಈ ಇಲಾಖೆಯ ಶೀಘ್ರಲಿಪಿಗಾರರ ಹುದ್ದೆಯ ವರ್ಗೀಕರಣದಲ್ಲಿ ಹೈದರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ 
ಹುದ್ದೆಗಳು-02 ಎಂದಿದ್ದು, ಇದನ್ನು ಉಳಿಕೆ ಮೂಲ ವೃಂದದ ಹುದ್ದೆಗಳು-02 ಎಂದು ಓದಿಕೊಳ್ಳತಕ್ಕದ್ದು. 

೧.೧.10 ಎನ್‌. ಎಸ್‌. ಪ್ರಸನ್ನಕುಮಾರ್‌ 

5೦-250 ಕಾರ್ಯದರ್ಶಿ, 

ಕರ್ನಾಟಕ ಲೋಕಸೇವಾ ಆಯೋಗ. 


೪೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ಭಾಗ ೫ 





ನಮೂನೆ 1 
(ನಿಯಮ-9) 
ಕರ್ನಾಟಕ ವಿಧಾನಸಭೆ ಸಚಿವಾಲಯ, ಬೆಂಗಳೂರು. 
ಅಧಿಸೂಚನೆ ದಿನಾಂಕ: 14-12-2016. 
ಶ್ರೀಮತಿ ವಿ. ಅನಿತ ದಲಾಯತ್‌ ಇವರು ಕಾರ್ಯದರ್ಶಿಯವರ ಕಛೇರಿ, ಕರ್ನಾಟಕ ವಿಧಾನಸಭೆ ಸಚಿವಾಲಯ, ಬೆಂಗಳೂರು, ಇಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದು, ಇವರ ಹೆಸರನ್ನು ಅನಿತ ಎಂಬುದಾಗಿ ಬದಲಾವಣೆಗೆ ಅನುಮತಿ ನೀಡಲಾಗಿದೆ. 
PD C/N 11 ಕಾರ್ಯದರ್ಶಿ 
50-10 ಕರ್ನಾಟಕ ವಿಧಾನಸಭೆ ಸಚಿವಾಲಯ. 
FORM - | 
(See Rule 9) 
EDUCATION DEPARTMENT 
DDPI (SOUTH) BELAGAVI. 
NOTIFICATION Dated : 09-01-2017. 
Shri. RAMANNA HANUMANTAPPA MUNDINAMANI working as Education Co-Ordinator in the Education Department 


of Office of Block Educational Officer City Range, Belagavi is permitted to change his name to RAMESH HANUMANTAPPA 
NAYAKA. 


PD C/N 10 


DDPI (SOUTH) BELAGAVI. 
SC -10 


FORM -1 
(See Rule 9) 
OFFICE OF THE COMMISSIONER OF SOCIAL WELFARE DEPARTMENT, BENGALURU. 
NOTIFICATION Dated : 14-11-2016. 


Shri. Y.P. GUNADHARA working as Manager in the Social Welfare Department of Office of Asst. Director (Grade-ll) 
Alur Taluk, Hassan Dist. in permitted to change his name to Y.P. AKASH 


PD 0/1 12 COMMISSIONER 
Sc -10 SOCIAL WELFARE DEPARTMENT, BENGALURU. 
IN THE COURT OF THE ADDITIONAL CITY CIVIL JUDGE AT MAYOHALL: BENGALURU CCH-21 
P &SC 25029/2014 
Between 


SMT. CHANDININ S IYER, 

W/o Late Shivaraman Subramaniya lyer, 

Aged about 55 years, 

೧/೬ “Sri. Vaishnavi” 

No. 21, SBM Colony, 3% Main Anand Nagar, 

Hebbal, Bengaluru-560 024. ke Petitioner 


AND 
NIL ಗೆ Respondent 


IN THE MATTER OF PROBATE PERTAINING TO WILL DATED: 15-04-2010. 
PUBLIC NOTICE 


Whereas, the above named Petitioner has made a petition before the Hon'ble Court (CCH-21) under section 276 of the 
Indian Succession Act, 1925, praying for issuance of Probate in respect of the estate/property as mentioned below in the 
schedule so left by her deceased husband Shivaraman Subramaniya Iyer who died on 18-05-2010. 


Interested parties are hereby warned to appear in this Court in person or by pleader dully instructed on 23-03-2017, 
at 11.00 AM, forenoon, to show cause against the petition. Failing wherein, the matter will be heard and determined ex-parte. 


SCHEDULE 
Item No. 1 


All that piece and parcel of property consisting of a building constructed on building site demarcated as site No. 21, in the layout 
plan approved by the Bengaluru City Improvement Trust Board (Now Bengaluru Development Authority) relating to the plot of land 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ೪೦೯ 





measuring 12 acres and 24 guntas and 44 square yards in Survey Number 17 & 18 situated at Hebbal Village, Bengaluru North Taluk, 
Bengaluru District and the site measuring 50 feet East to West and 40 feet North to South and bounded as follows: 


East by ವ 30 feet Road, 
West by ತ್ತ Site No. 20, 
North by ; 30 feet Road, 
South by : Site No. 22. 
Item No. 2. 


All that piece and parcel of Katha No. 7115/89, measuring East to West 60 feet and North to South 40 feet, situated at Vinayaka 
Nagara, Near Railway Station, Malur town bounded on the 


East by ಕ Bajappa’s Land, 
West by ಕ Road, 
North by : Site No. 88, 
Southby : Site No. 90. 
Given under my sign and seal of the Court on this 25" day January, 2017 at Bengaluru. 
PD4 By order of the Court 
50-05 Assistant Registrar 


City Civil Court, Mayo Hall Unit, Bengaluru. 


KARNATAKA PUBLIC SERVICE COMMISSION , ‘UDYOGA SOUDHA' BENGALURU -1 


NOTIFICATION 
No. PSC 06 RTB-1/2014,Dated : 25/10/2016. 

In pursuance of this Office Notification No. PSC1 RT(4)B-1/2014, dated: 25/09/14,the Final Select List of candidates for 53 
(41+12hk)posts of PRINCIPALS INMD RS in the Department of MINORITIES WELFARE prepared on the basis of Rule 8(2) of 
Karnataka Civil Services (Direct Recruitment by Competitive Examinations and Selection) (General) Rules 2006 as amended from time 
to time and amended Rules, 2013, was published vide Notification of even number dated: 06/01/2016, keeping two posts, one under 
3A/OTHERS and the other under 3B/OTHERS vacant as per interim orders of the Hon'ble High Court IN W.P.NOs.52454/2015 & 
52455/2015(S-RES) dated 10/12/2015. Now as per the Final orders in these Writ Petitions dated:05-07-2016, the selection to the 
unfilled posts has been finalised and the Revised select is here by published. 


RESIDUAL PARENT CADRE 








SL.NO NAME OF THE CANDIDATE REG.NO. D_O_B RESVN. GPERS. 
QUALIFICATION 
1 VIJAYAKUMAR B K 515170 28/05/88 GM/3B/KMS 74.22 
S/O VEERABHADRAPPA B K MSc 
BEHIND VETERNARY HOSPITAL 2ND CROSS B.Ed 


SHIRALAKOPPA SHIKARIPURA TQ 
SHIVAMOGGA-577428 


2 MURALI G 113138 07/04/83 GM/CAT1 73.78 
KARAMANGALA VILLAGE AND POST MA (KANNADA) 
BANGARPET TALUK B.Ed 
BANGARPET 


KOLAR-563114 


3 BHAKTHA PRAHALADA K 122640 20/03/85 GM/CAT1/RL 73.78 
AREHALLI MA (KANNADA) 
MATHODU POST B.Ed 


HOSADURGA TALUK 
CHITRADURGA-577533 


4 UMESHA KM 410927 06/06/83 GM/3A 72.67 
5/೦ MARI GOWDA MSc (MATHS) 
NO 167 SRIRAMA PURA VILLAGE B.Ed 


C.H.KATTE POST AND HOBLI K.R.NAGAR TALUK 
MYSURU-571617 





೪೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ಭಾಗ ೫ 











SL.NO NAME OF THE CANDIDATE REG.NO. D_O_B RESVN. GPERS. 
QUALIFICATION 
5 KANTHARAJU K 107367 15/07/83 GM/3A/RL 72.67 
GOWNAHALLY AT POST MA 
AIMANGALA HOBLI B.Ed 


HIRIYUR TQ CHITRADURGA-572144 


6 RAMESH 303835 01/01/84 GM/2A/RL 72.44 
5/೦ AMALAYYA NANDUR MA 
AT POST ERI B.Ed 
TQ JEWARGI 


KALABURAGI-585310 


7 RAJANNA D S 512615 25/07/75 GM/3B/RL 71.78 
CRP MA (HISTORY) 
BRC SRINGERI B.Ed 
SRINGERI 


CHIKKMAGALURU-577139 


8 CHANNAIAH 417511 20/04/76 GM/2A 71.78 
BOMMEGOWDANAKOPPALU VILLAGE MA (ECONOMICS) 
MODUR POST BOOKANAKERE HOBLI B.Ed 


KR PET TALUK MANDYA-571426 


9 SHEKAR 400772 08/07/85 GM/2A 71.33 
5/೦ PUTTASIDDACHARI, DO.NO.293.KANAKAGIRI. MA (KANNADA) 
SEWAGE FARM ROAD. VIDYARANYA PURAM. B.Ed 


MYSURU-570008 


10  MALLESHAE 527022 10/12/79 GM/2A/RL 71.11 
5/೦ ESHAPPA MSC 
GUTTINADU VILLAGE INALLI POST B.Ed 


CHITRADURGA TQ 
CHITRADURGA-577502 


11  SHARANAPPA ANGADI 214380 30/07/84 GM/3B 71.11 
SHARANAPPA ANGADI M SC (MATHS) 
ATIPO MALLAPUR B.Ed 
TQ/ RON 


GADAG-582209 


12 GOUSPEERH 119573 06/03/89 2B 70.89 
OPP RAVI TAILOR MSC 
NEAR NEW WATER TANK GANDHINAGARA B.Ed 
CHALLAKERE TOWN 


CHITRADURGA-577522 


13 MADHUKUMARP 415663 10/05/85 3B 70.67 
5/೦ PUTTASWAMY 5 MA 
MARIYALA VILLAGE AND POST B.Ed 
CHAMARAJANAGAR 


CHAMARAJANAGAR-571313 


14 GOVINDARAJU N 115542 20/10/82 SC/RL 70.44 
INOREGOLLAHALLI VILLAGE AND POST M A (KANNADA) 
UYYAMBALLI HOBLI B.Ed 
KANAKAPURA TALUK 


RAMANAGARA-562119 














ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ೪೧೧ 
SL.NO NAME OF THE CANDIDATE REG.NO. D_O_B RESVN. GPERS. 
QUALIFICATION 

15 NAGESHAGN 117307 20/07/79 01 70.22 
SIO NAGARAJU GM MA (ENGLISH) 
GOWDANAHALLI NELAHAL POST B.Ed 
BELLAVI HOBLI TUMKURU TALUK 
TUMAKURU-572128 

16  VISHWANATH HULASADAR 236225 01/06/84 3A 70.00 
VISHWANATH GOVIND HULASADAR MA 
ATIPO/ RADDERATTI B.Ed 
TQ/ ATHANI 
BELAGAVI-591240 

17 PAVITRA NAGANAGOUDRA 220226 01/06/83 GM/3AW 69.78 
W/o VENKANAGOUDA | BHARAMAGOUDRA MA 
AT POST HIREKOPPA B.Ed 
TQ NARGUND 
GADAG-582207 

18 PRASHANT PUJAR!I 306677 01/10/86 2A/RL 69.78 
ATIPOST SEGUNASI MA 
TQ VIJAYAPURA B.Ed 
DIST VJAYAPURA 
VIJAYAPURA-586125 

19  MARULASIDDESHWARA R 103420 25/06/88 SCIRL 69.56 
5/೦ RANGAPPA N MA (HISTORY) 
BEERENAHALLY post B.Ed 
HIRIYUR TQ 
CHITRADURGA-577599 

20 BRANGAHANUMAIAH N K 118861 01/07/78 GMI/3A/PH-LOCO 68.89 
NANDI HALL MA 
HIREHALLI POST B.Ed 
TUMAKURU TALUK 
TUMKURU-572168 

21 MAHADEVAKN 408337 02/12/85 2A/RL 68.89 
KURUBAHALLI VILLAGE MA 
ANKANAHALLI POST MIRLE ಗ೦8/। B.Ed 
K R NAGAR TQ MYSURU-571604 

22 TAVAREPPA LAMANI 206214 01/06/80 50 68.44 
AT JANAGUNDIKOPPA PO BELAGALPET MA 
TQ HANGAL B.Ed 
HAVERI-581127 

23 MAHABALESHWARA NAIK 207150 01/06/76 2A 68.22 
GANGADHAR NAGAR NOOLVI MA 
POST NOOLVI B.Ed 
TQ HUBBALLI 
DHARWAD-580028 

24 RAMASWAMY K 501515 02/03/81 50 68.22 
SIO KYASAIAH M A (HISTORY) 
NALAGETHANAHATTY POST B.Ed 
CHALLAKERE TALUK 


CHITRADURGA-577536 





೪೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ಭಾಗ ೫ 











SL.NO NAME OF THE CANDIDATE REG.NO. 0_೦_8 RESVN. GPERS. 
QUALIFICATION 
25 KUMARIA 413193 05/04/82 GM/W 68.22 
KADUVINAHOSAHALLI VILLAGE AND POST M A (KANNADA) 
ARKALAGUD TQ B.Ed 
KONANUR HOBLI 


HASSAN-573130 


26 RAJESHWARI KATE 235705 15/07/81 GM/CAT1/W 67.11 
0/೦ MALAKAPPA KATE M A (HISTORY) 
NEW BUS STOP TIKOTA B.Ed 
TQ VIJAYAPURA 
VIJAYAPURA-586130 

27 MANJULA E 511518 05/08/84 GM/2A/W 67.11 
0/೦ EERABASAPPA C MA 
RATHNASHREE NILAYA ASHOK NAGARA B.Ed 


2ND MAIN 3RD CROSS SHIVAMOGGA 
SHIVAMOGGA-577201 


28 LATHADEVITC 401308 01/07/78 GM/SC/W 66.44 
W/O SHIVANNA MA 
# 147 NEAR AMBEDKAR BHAVANA B.Ed 


SINDHUVALLI VILLAGE AND POST 
MYSURU TALUK AND MYSURU DISTRICT 
MYSURU-571311 


29 MAMATHA 411372 10/05/81 GM/CAT1/W 66.44 
KUDLAPURA VILLAGE AND POST M A (HISTORY) 
NANJNGUD TALUK B.Ed 


NANJANGUD MYSURU-571301 


30° KASHINATHAK 211281 22/07/81 ST 66.44 
5/೦ SHIVAPPA K MA 
AT POST SOVENAHALLI B.Ed 


TQ HUVINAHADAGALI 
BALLARI-583214 


31  CHANDRAMMA GN 404075 09/05/77 ST/IW 65.56 
0/೦ LATE NANJANAYAKA M.A 
GANIGANUR VILLAGE AND POST B.Ed 
YELANDUR TALUK 


CHAMARAJANAGAR-571441 


32 BHARATHIK 417615 04/06/84 2AIW 64.00 
W/O CHANDRASHEKARA JN M A (KANNADA) 
JC PURA VILLAGE AND POST B.Ed 
ARSIKERE TQ 


HASSAN-573126 


33 SHILPAKM 416977 13/05/86 50/// 64.00 
KAMENAHALLI VILLAGE MSc 
HOSURU KALLAHALLI VILLAGE B.Ed 
K R NAGARA TALUK 


MYSURU-571602 


34 MANJULA CHALAWADI 211518 01/06/84 50/// 63.78 
AT PO BENAKATTI MA 
BAGALKOT B.Ed 


BAGALKOT-587101 




















ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ೪೧೩ 
SL.NO NAME OF THE CANDIDATE REG.NO. D_O_B RESVN. GPERS. 
QUALIFICATION 

35 RASHMI GURAV 230812 25/06/88 2A 63.78 
RASHMI ASHOK GURAV M SC (BOTANY) 
AT POST NADI INGALGAON B.Ed 
TQ ATHANI 
BELAGAVI-591304 

36 REKHA BARK 226775 01/06/84 ೦1/// 63.56 
S/O NINGAPPA BARK MA 
AT.POST TALLUR B.Ed 
TQ SAVADATTI 
BELAGAVI-591117 

37 ASIFA 417578 21/02/80 28/// 63.33 
NO 26/407 MUMTAZ MANZIL MA (GEOGRAPHY) 
SIDDARTHANAGAR B.Ed 
CHAMARAJANAGAR 
CHAMARAJANAGAR-571313 

38 VEERESHA 225305 01/06/81 SC/PH-LOCO 60.22 
5TH WARD M A (KANNADA) 
AMBEDKAR NAGARA KAMALAPUR POST B.Ed 
HOSPET BALLARI-583221 

39 BASAPPA 208683 21/07/76 GMI/CAT1/XMP 47.33 
BASAPPA M BARKI MA 
AT POST YALAGACH B.Ed 
TQ HAVERI HAVERI-581213 

40 SIDDAPPA 302744 01/06/76 GMIXMP 44.89 
SIDDAPPA 8 KARIMUNGI MA 
AT POST GUBBEWAD B.Ed 
TQ SINDAGI 
VIJAYAPURA-586128 

HYDERABAD - KARNATAKA 

1. JATTEPPA 301919 01/08/75 GMI/CAT1/PH-LOCO/HK 85.67 
5/೦ CHANDAPPA TALWAR MA (HISTORY) 
AT POST HADANOOR B.Ed 
SHORAPUR YADGIR-585216 

2 VYELLAPPA 316203 01/08/87 GMI/SC/HK 71.33 
BHEMAPPA AT POST KONGANDI SR MA 
SHAHAPUR DIST YADGIR B.Ed 
PIN -585304 
YADGIR-585304 

3 MALLIKARJUN 207245 25/07/87 GMI/3A/RL/HK 70.67 
5/೦ SHARANAPPA PUTGAL M A (KANNADA) 
BASANTAPUR B.Ed 
POST MOLEKERA BIDAR-585330 

4 VENKATESHA 319100 10/08/78 GMI/ST/RL/HK 69.56 
SIO MANAPPA NAYAK MA 
SMV NAGARA NEAR WATER TANK B.Ed 


TAVARAGERA TQ. KUSHTAGI 


KOPPAL-583279 





೪೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ಭಾಗ ೫ 











SL.NO NAME OF THE CANDIDATE REG.NO. 0_೦_8 RESVN. GPERS. 
QUALIFICATION 
5 SHASHIDHARA VISHWANATHA SONARKARA 308497 02/01/87 2AIHK 69.33 
H.NO.129 EWS MA (HISTORY) 
NEAR POLICE QURTS B.Ed 


SHANTI NAGAR KALABURAGI 
KALABURAGI-585103 


6 PARASHURAM 228608 05/03/89 C1/HK 68.67 
5/೦ HULAGAPPA TALEWAD M SC (MATHS) 
# 5೧/5 KEMBAVI CROSS HUNASAGI B.Ed 


TQ-SHORAPUR 
YADGIR-585215 


7 RAJAKUMAR 302357 27107184 SC/HK 67.33 
AT POST BIDNOOR MA 
TQ AFZALPUR B.Ed 


DIST KALABURAGI 
KALABURAGI-585265 


8 MANJUNATH 226322 15/01/88 ST/HK 67.11 
MANJUNATH VENKAPPA DANAPUR MSc (PHYSICS) 
AT POST. TURAVIHAL B.Ed 


TQ. SINDHANUR 
RAICHUR-584132 


9 YASHODA HOSUR 221198 02/06/81 GM/W/HK 64.67 
GLP SCHOOL 17 TH WARD M A (KANNADA) 
CHALUVADI KERI B.Ed 


HOSPET BALLARI-583201 


10 AMBIKA 308858 21/01/89 GM/3B/W/HK 64.00 
C/O SANJEEV KUMAR CHALWA MSC 
AT POST JANWADA B.Ed 


BIDAR-585402 


11 ALICHAND 214888 08/08/84 2BIHK 62.00 
5/೦ USMANSAB M SC (MATHS) 
ATIPO ARASHANAGI B.Ed 
TQ/ RAICHUR 


RAICHUR-584113 


12 RAJESWARI 312645 08/10/76 SC/W/HK 61.11 
PLOT NO 56 MA (SOCIOLOGY) 
BHAGYA NAGAR B.Ed 
SEDAM ROAD 


KALABURAGI-585106 





NOTE: THE SELECTION OF ABOVE CANDIDATES IS SUBJECT TO THE FINAL DECISION OF HON'BLE KAT IN 
APPLN.NO.8368-579/2014, 8683-693/2014, 9027-092/2014, 9461-473/2014 AND HON'BLE HIGH COURT IN W.P.No.108694- 
698/2015. 

PR-205 SUBODH YADAV LA.S, 
5೦-25 Secretary, 
Karnataka Public Service Commission. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ೪೧೫ 
ಕೃಷಿ ಇಲಾಖೆ 
ಕೃಷಿ ಆಯುಕ್ತರ ಕಛೇರಿ, ಶೇಷಾದಿ ರಸ್ತೆ, ಬೆಂಗಳೊರು-1. 
ಎಂ ಡ್‌ ಎಬಿ 
ಅಧಿಸೂಚನೆ 
ಸಂಖ್ಯೆ: ಕೃಸಿಪ-2/ವಿವ-105/2016-17, ಬೆಂಗಳೂರು, ದಿನಾಂಕ : 09/02/2017. 
1 ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಎಜಿಡಿ/28/ಎಎನ್‌ಇ/2015 ದಿನಾಂಕ:19.11.2016ರ ಕರ್ನಾಟಕ ಕೃಷಿ ಸೇವೆಗಳು (ಸಹಾಯಕ ಕೃಷಿ ನಿರ್ದೇಶಕರು, 
ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳ ನೇಮಕಾತಿ) (ವಿಶೇಷ) ನಿಯಮಗಳು-2016 ರನ್ವಯ ಹಾಗೂ ಸರ್ಕಾರದ ಪತ್ರ ಸಂಖ್ಯೆ: 
ಕೃಷ್ಟ 172 ಕೃಪಸೇ 2011 ದಿನಾ೦ಕ:20.02.2015 ಮತ್ತು ದಿನಾಂಕ:14.01.2016ರಲ್ಲಿ ನೀಡಿರುವ ಅನುಮತಿಯಂತೆ ಅಧಿಸೂಚನೆಯಲ್ಲಿ ನಮೂದಿಸಿರುವ 
ಕೃಷಿ ಇಲಾಖೆಯಲ್ಲಿ ಖಾಲಿ ಇರುವ ಈ ಕೆಳಕಂಡ ಗ್ರೂಪ್‌-ಎ ಮತ್ತು ಗ್ರೂಪ್‌-ಬಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಆನ್‌ಲೈನ್‌ 
ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. 
In case of any discrepancy/ambiguity arise with regard to any of the above prescribed rules/procedures, Karnataka Civil 


Services(General Recruitment) Rules, 1977 and its amendment rules shall prevail. 























ಹುದೆಗಳ ಸಂಖ್ಯೆ 
ಕ್ರಸಂ ಹುದ್ದೆಯ ಪದನಾಮ 5 ೨ 
ಉಳಿಕೆ ಮೂಲ ವೃಂದದ ಹುದ್ದೆಗಳು 
ಗ್ರೂಪ್‌-"“ಎ' ಹುದ್ದೆಗಳು 
1. ಸಹಾಯಕ ಕೃಷಿ ನಿರ್ದೇಶಕರು 53 
ಗ್ರೂಪ್‌-"ಬಿ' ಹುದ್ದೆಗಳು 
ಥ್ರ ಕೃಷಿ ಅಧಿಕಾರಿ 300 
3. ಸಹಾಯಕ ಕೃಷಿ ಅಧಿಕಾರಿ 43 
ಒಟ್ಟು 396 

















ಟಿಪ್ಪಣಿ:- ಮೇಲೆ ತಿಳಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ಅನುಬಂಧ-4ರಲ್ಲಿ ಹುದ್ದೆಗಳ ವರ್ಗೀಕರಣವು ಸರ್ಕಾರದ ಆದೇಶಗಳು ಮತ್ತು ನಿಯಮಗಳಂತೆ 
ಬದಲಾವಣೆಗೆ ಒಳಪಟ್ಟಿರುತ್ತದೆ. 
1) ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ: 10.02.2017 
2) ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 09.03.2017 
3) ಅರ್ಜಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ: 10.03.2017 (ಕೆನರಾ ಬ್ಯಾಂಕ್‌ ಶಾಖೆಗಳ ಕಾರ್ಯದ ವೇಳೆಯೊಳಗೆ) 
ವಿಶೇಷ ಸೂಚನೆಗಳು : 
* ಬಬ್ಬ ಅಭ್ಯರ್ಥಿಯು ಯಾವುದೇ ಒಂದು ಹುದ್ದೆ ಅಥವಾ ಎಲ್ಲಾ ಹುದ್ದೆ ಕೃದ್ದು. 
* ಬಬ್ಬ ಅಭ್ಯರ್ಥಿಯು ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ದಲ್ಲಿ ಪ್ರತಿ ಹುದ್ದೆಗೂ ಪ್ರತ್ಯೇಕವಾಗಿ ಶುಲ್ಕ ಪಾವತಿಸುವುದು. 
* ಅರ್ಜಿಗಳನ್ನು ಆನ್‌-ಲೈನ್‌(೦೧-176)(ಎಲೆಕ್ಟಾನಿಕ್‌ ಮಾರ್ಗ) ಮುಖಾಂತರ ಮಾತ್ರ ಸಲ್ಲಿಸತಕ್ಕದ್ದು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. 


ಗಳಿಗೆ ಒಂದೇ ಅರ್ಜಿ ಸಲ್ಲಿಸತಕ್ಕದ್ದು 


9 ಅಭ್ಯರ್ಥಿಗಳು On-Line ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಕಡ್ಡಾಯವಾಗಿ ನೀಡಿರುವ ಸೂಚನೆಗಳನ್ನು ಓದಿಕೊಳ್ಳತಕ್ಕದು ಹಾಗೂ 
ನೀಡಿರುವ ಸೂಚನೆಗಳನ್ವಯ ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. ತಪ್ಪು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದಲ್ಲಿ ಅಂತಹವರ ವಿರುದ್ಧ 
ಇಲಾಖೆಯು ಕಾನೂನಿನನ್ವಯ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. 


ಅರ್ಜಿಯಲ್ಲಿ ಮೀಸಲಾತಿಗೆ ಸಂಬಂಧಿಸಿದ ಅಂಕಣದಲ್ಲಿ ಉಪಯೋಗಿಸಿದ ಪದಗಳ ಅರ್ಥವನ್ನು ಈ ಕೆಳಕಂಡಂತೆ ಅರ್ಥೈಸಿಕೊಳ್ಳಬೇಕು. 












































ಸಾ.ಅ ಸಾಮಾನ್ಯ ಅರ್ಹತೆ GM General Merit 
ಪ.ಜಾ ಪರಿಶಿಷ್ಟ ಜಾತಿ 50 Scheduled Caste 
ಪ.ಪಂ ಪರಿಶಿಷ್ಟ ಪಂಗಡ 57 Scheduled Tribe 
ಪ್ರ-1 ಪ್ರವರ್ಗ-1 Cat-1 Category-1 

2ಎ ಪ್ರವರ್ಗ-2ಎ 2A Category-2A 

2ಬಿ ಪ್ರವರ್ಗ-2ಬಿ 28 Category-2B 

3ಎ ಪ್ರವರ್ಗ-3ಎ 3A Category-3A 

3ಬಿ ಪವರ್ಗ-3ಬಿ 38 Category-3B 
ಮಾ.ಸ ಮಾಜಿ ಸೈನಿಕ Ex-MP Ex-Military Person 
ಗ್ರಾಮೀಣ ಗ್ರಾಮೀಣ ಅಭ್ಯರ್ಥಿ Rural Rural Candidate 


೪೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ಭಾಗ ೫ 






































ಕ.ಮಾ.ಅ ಕನ್ನಡ ಮಾಧ್ಯಮ ಅಭ್ಯರ್ಥಿ (1/5 Kannada Medium Student 

ಅಂ.ವಿ ಅಂಗವಿಕಲ PH Physically Handicapped Person 

ಹೈ.ಕ ಹೈದ್ರಾಬಾದ್‌-ಕರ್ನಾಟಕ HK Hyderabad-Karnataka 

ಉ.ಮೂ.ವೃ ಉಳಿದ ಮೂಲ ವೃಂದ RPC Residual Parent Cadre 

2. ಶುಲ್ಕ: 

ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ಕ್‌ 300/- 
ಪ್ರವರ್ಗ 2(ಎ), 2(ಬಿ), 3(ಎ). 3(ಬಿ) ಗೆ ಸೇರಿದ ಅಭ್ಯರ್ಥಿಗಳಿಗೆ ಕ್ಷ 150/- 
ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ-1, ಅಂಗವಿಕಲ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಶುಲ್ಕ ಇಲ್ಲ 














2.1. ಅರ್ಜಿಗಳನ್ನು ೦% LIN್ಶE ಮೂಲಕ ಭರ್ತಿ ಮಾಡಿ ನಿಗದಿತ ಶುಲ್ಕವನ್ನು ಕೆನರಾ ಬ್ಯಾಂಕ್‌ನ ಕೆಲಸದ ವೇಳೆಯೊಳಗೆ ಯಾವುದೇ ಶಾಖೆಗಳಲ್ಲಿ 
(6- Callan ಮೂಲಕ) ಪಾವತಿ ಮಾಡಬಹುದು. ಇದನ್ನು ಹೊರತುಪಡಿಸಿ ಬೇರೆ ಯಾವುದೇ ಮಾದರಿಯಲ್ಲಿ ಪಾವತಿಸಿರುವ ಶುಲ್ಕವನ್ನು 
ಸ್ವೀಕರಿಸಲಾಗುವುದಿಲ್ಲ. ಒಮ್ಮೆ ಶುಲ್ಕವನ್ನು ಪಾವತಿಸಿದ ನಂತರ ಅದನ್ನು ಯಾವುದೇ ಸಂದರ್ಭದಲ್ಲೂ ಹಿಂತಿರುಗಿಸಲಾಗುವುದಿಲ್ಲ. ನಿಗದಿತ ಶುಲ್ಕ 
ಪಾವತಿಸದ ಅಭ್ಯರ್ಥಿಗಳ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 


3. ಅಭ್ಯರ್ಥಿಗಳು ONLINE ಮೂಲಕ ಅರ್ಜಿ ಭರ್ತಿ ಮಾಡುವ ಮೊದಲು ಕೆಳಕಂಡ ಸೂಚನೆಗಳನ್ನು ಕಡ್ಡಾಯವಾಗಿ ತಿಳಿದುಕೊಳ್ಳತಕ್ಕದ್ದು. 


ಹಂತ 1 :- ಅಭ್ಯರ್ಥಿಗಳು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ "http://raitamitra.kar.nic.in” ನ ತೆರೆದ ಕೂಡಲೇ ಕಂಪ್ಯೂಟರ್‌ ಪರದೆಯ 
ಮೇಲೆ "ON-LINE APPLICATION FOR ADA/AO/AAO" ಎಂದು ಮೂಡುತ್ತದೆ. ಅದರ ಮೇಲೆ ಕ್ಲಿಕ್‌ ಮಾಡಿದ ಕೂಡಲೇ ೫೦೦150೩0೦೧ 
ಪರದೆ ತೆರೆದುಕೊಳ್ಳುತ್ತದೆ. 


ಹಂತ 2 :- Click on Register button ಒತ್ತಿ, ೫90615800೧ ಪರದೆಯ ಮೇಲೆ ಅಗತ್ಯ ಮಾಹಿತಿಯನ್ನು ಅಂದರೆ ಹೆಸರು, ತಂದೆ, ತಾಯಿಯ ಹೆಸರು, 
ಜನ್ಮ ದಿನಾಂಕ ಮತ್ತು ಮೊಬೈಲ್‌ ಸಂಖ್ಯೆ ಕಡ್ಡಾಯವಾಗಿ ನಮೂದಿಸತಕ್ಕದ್ದು. ಈ ಎಲ್ಲಾ ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಿದ ನಂತರ Submit 
Button ಅನ್ನು ಒತ್ತಬೇಕು. ಆಗ ನಿಮಗೆ 0017 1D ಮತ್ತು Password ಅನ್ನು ನಿಮ್ಮ ಮೊಬೈಲ್‌ ಸಂಖ್ಯೆಗೆ ರವಾನಿಸಲಾಗುತ್ತದೆ. ಅಭ್ಯರ್ಥಿಯು ಮೊಬೈಲ್‌ 
ನಂಬರ್‌ ನೇಮಕಾತಿ ಮುಗಿಯುವವರೆಗೂ ಬದಲಾಯಿಸತಕ್ಕದ್ದಲ್ಲ. 

ಹಂತ 3 :- ನಿಮಗೆ ನೀಡಲಾದ 00/1 1ರ ಮತ್ತು ೧8568016 ನ್ನು ಉಪಯೋಗಿಸಿ 10617 8/07 ಒತ್ತಿದಲ್ಲಿ APPLICATION ಮೂಡುತ್ತದೆ. ಇದರಲ್ಲಿ 
Candidate Details/Qualification Details/Examination Center Details/Photo uploading ಗಳಿರುತ್ತವೆ. ಈ ಪಟದಲ್ಲಿ ಪರೀಕ್ಷಾ ಕೇಂದ್ರವನ್ನು 
ಆಯ್ಕೆಮಾಡುವ ಮತ್ತು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯ ವಿವರಗಳು ಮೂಡಲಿದ್ದು ನೀವು ಬಯಸುವ ಪರೀಕ್ಷಾ ಕೇಂದ್ರವನ್ನು ಆಯ್ಕೆ 
ಮಾಡತಕ್ಕದ್ದು(ಪರೀಕ್ಷಾ ಕೇಂದ್ರಗಳನ್ನು ಅನುಬ೦ಧ-1ರಲ್ಲಿ ನೋಡತಕ್ಕದ್ದು) ಹಾಗೂ ಕನ್ನಡ ಉತ್ತೀರ್ಣತೆಯ ವಿವರಗಳನ್ನು ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 
ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ತೆಗೆದುಕೊಳ್ಳುವ ಅಭ್ಯರ್ಥಿಗಳು ಕನ್ನಡ ಭಾಷೆ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೆಂಗಳೂರು ಕೇಂದ್ರವನ್ನು ಮಾತ್ರ ಆಯ್ಕೆ 
ಮಾಡಿಕೊಳ್ಳತಕ್ಕದ್ದು. ತದನಂತರ ನೀವು ಸ್ಕ್ಯಾನ್‌ ಮಾಡಿಕೊಂಡಿರುವ ಇತ್ತೀಚಿನ ಭಾವಚಿತ್ರ, ಸಹಿ ಹಾಗೂ ನಿಮ್ಮ ಎಡಗೈ ಹೆಬ್ಬೆಟ್ಟನ ಗುರುತನ್ನೂ ಸಹ ಅಪ್‌ 
ಲೋಡ್‌ ಮಾಡತಕ್ಕದ್ದು. ಈ ಅರ್ಜಿ ನಮೂನೆಯಲ್ಲಿ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ಪೂರ್ಣ ವಿವರಗಳನ್ನು ಜಾಗರೂಕತೆಯಿಂದ ಭರ್ತಿ ಮಾಡತಕ್ಕದ್ದು. 
ಇದಾದ ನಂತರ ಅಂತಿಮವಾಗಿ Final Submit Button ಒತ್ತುವುದು. 


ಸೂಚನೆ :- Final Submit Button ಅನ್ನು ಒತ್ತಿದ ನಂತರ ಅರ್ಜಿಯಲ್ಲಿ ಯಾವುದೇ ತಿದ್ದುಪಡಿಗಳನ್ನು ಮಾಡಲು ಅವಕಾಶ ಇರುವುದಿಲ್ಲ. 

ಭಾವಚಿತ್ರ, ಸಹಿ ಮತ್ತು ದಾಖಲೆಗಳ ಅಪ್ಲೋಡ್‌ :- ಭಾವಚಿತ್ರ ಮತ್ತು ಸಹಿಯನ್ನು ಜೆಪಿಜಿ/ ಜೆಪಿಇಜಿ(2೧೦/1೧೯೦) ಮಾದರಿಯಲ್ಲಿಯೇ ಅಪ್ಲೋಡ್‌ 
ಮಾಡಬೇಕು. 

ಭಾವಚಿತ್ರದ ಅಳತೆ :- 3.5 cm x 4.5 cm (10 KB ರಿಂದ 150 KB ಇರತಕ್ಕದ್ದು) 

ಸಹಿಯ ಅಳತೆ :- 3.5 cm x15 cm (10 KB ರಿಂದ 150 ಓಡ ಇರತಕ್ಕದ್ದು) 

ಹೆಬ್ಬೆಟ್ಟಿನ ಗುರುತಿನ ಅಳತೆ :- 3.5 cm ೫ 15 cm Pixel (10 KB ರಂದ 150 ಓ8 ಇರತಕ್ಕದ್ದು) 
ಭಾವಚಿತ್ರವನ್ನು ಸ್ಕ್ಯಾನ್‌ ಮಾಡುವ ಮಾರ್ಗಸೂಚಿಗಳು :-ಭಾವಚಿತ್ರ (ಜೆಪಿಜಿ/ಜೆಪಿಇಜಿ ((P6/PEG) ಮಾದರಿಯಲ್ಲಿ ಮಾತ್ರ ಇರಬೇಕು) 


ಬಿಳಿ ಅಥವಾ ತಿಳಿ ಬಣ್ಣದ ಹಾಳೆಯಲ್ಲಿ ಇತ್ತೀಚಿನ ಪಾಸ್‌ಪೋರ್ಟ್‌ ಅಳತೆಯ ಭಾವಚಿತ್ರವನ್ನು ಅಂಟಿಸಿ ಸ್ಕ್ಯಾನ್‌ ಮಾಡತಕ್ಕದ್ದು. ಕನ್ನಡಕ 
ಉಪಯೋಗಿಸಿದ್ದಲ್ಲಿ ನಿಮ್ಮ ಕಣ್ಣುಗಳು ಸರಿಯಾಗಿ ಕಾಣುತ್ತಿರುವುದನ್ನು ಖಚಿತಪಡಿಸಿಕೊಳ್ಳಿ. ಟೋಪಿ ಅಥವಾ ಕಪ್ಪು ಕನ್ನಡಕ ಧರಿಸಿ ತೆಗೆದ ಭಾವಚಿತ್ರಗಳನ್ನು 
ಅನುಮತಿಸುವುದಿಲ್ಲ. ಧಾರ್ಮಿಕ ತಲೆ-ಉಡುಪು ಧರಿಸಬಹುದು ಆದರೆ ಇದು ಮುಖವನ್ನು ಮರೆಮಾಚುವಂತೆ ಇರಬಾರದು. ಈ ಮೇಲಿನ ಸೂಚನೆಗಳಂತೆ 
ಭಾವಚಿತ್ರವನ್ನು ಅಪ್ಲೋಡ್‌ ಮಾಡುವುದು. 
ಹಂತ-4 :- Final Submit button ಒತ್ತಿದ ನ೦ತರ Download e-Challan Button ಮೂಡುತ್ತವೆ. Download e-Challan Button ಅನ್ನು 
ಒತ್ತಿದ್ದಲ್ಲಿ ಶುಲ್ಕ ಪಾವತಿಸಲು ಪರದೆಯ ಮೇಲೆ ತ್ರಿಪ್ರತಿಯಲ್ಲಿ ಚಲನ್‌ ಮೂಡಲಿದ್ದು. €ಗa॥lan Dಂwnlಂ೩d ಮಾಡಿಕೊ೦ಡು ಯಾವುದೇ ಕೆನರಾ ಬ್ಯಾಂಕ್‌ನ 
ಶಾಖೆಗಳಲ್ಲಿ ನಿಗದಿತ ಅರ್ಜಿ ಶುಲ್ಕವನ್ನು ಪಾವತಿ ಮಾಡುವುದು. 


Note :- ಶುಲ್ಕವನ್ನು ಪಾವತಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ: 10.03.2017 (ಕೆನರಾ ಬ್ಯಾಂಕ್‌ ಶಾಖೆಗಳ ಕಾರ್ಯದ ವೇಳೆಯೊಳಗೆ) ನಂತರ 
ಶುಲ್ಕವನ್ನು ಸಂದಾಯ ಮಾಡಲು ಅವಕಾಶವಿರುವುದಿಲ್ಲ. 


ಹಂತ-5 :- ಕೆನರಾ ಬ್ಯಾಂಕ್‌ನ ಶಾಖೆಯಲ್ಲಿ ಶುಲ್ಕ ಪಾವತಿಯ ಬಗ್ಗೆ ದೃಢೀಕರಣವಾದ ನಂತರವೇ ಇಲಾಖಾ ವೆಬ್‌ಸೈಟ್‌ನಲ್ಲಿ Download Application 
Button ಮೂಡುತ್ತದೆ. ಆದ್ದರಿಂದ ಅಭ್ಯರ್ಥಿಗಳು ಶುಲ್ಕ ಪಾವತಿಸಿದ ನಂತರ ಮತ್ತೆ ಇಲಾಖಾ ವೆಬ್‌ಸೈಟ್‌ಗೆ ತಮಗೆ ನೀಡಿರುವ ರಂಗ 10 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ೪೧೭ 


ಉಪಯೋಗಿಸಿಕೊಂಡು Lಂgin ಆಗಿ Download Application 8000 ಒತ್ತಿದಲ್ಲಿ Application ಮೂಡುತ್ತದೆ. plication ನನ್ನು Download 
ಮಾಡಿಕೊಂಡು ನೇಮಕಾತಿ ಪಕ್ರಿಯೆ ಮುಕ್ತಾಯವಾಗುವವರೆಗೂ ಅಭ್ಯರ್ಥಿಗಳು ತಮ್ಮ ಬಳಿ ಇಟ್ಟುಕೊಳ್ಳತಕ್ಕದ್ದು. 

ಹಂತ-6 :- ಕ್ರಮಬದ್ದವಾಗಿ ಅರ್ಜಿಯನ್ನು ಸಲ್ಲಿಸಿದ ಅಭ್ಯರ್ಥಿಗಳ ಮೊಬೈಲ್‌ ಸಂಖ್ಯೆಗೆ ಅರ್ಜಿ ಸ್ವೀಕೃತಿಯ ಮಾಹಿತಿಯನ್ನು ಕಳುಹಿಸಲಾಗುವುದು. 

ಹಂತ-7 :- ೦೧-॥೧6 ಮೂಲಕ ಅರ್ಜಿಯನ್ನು ಭರ್ತಿಮಾಡುವ ಸಂದರ್ಭದಲ್ಲಿ ಯಾವುದಾದರೂ ತಾಂತ್ರಿಕ ತೊಂದರೆ ಅಥವಾ ಸಮಸ್ಯೆ ಎದುರಾದಲ್ಲಿ 
ಸಹಾಯವಾಣಿ (Hp 0೧6) ಸಂಖ್ಯೆ 080-22074138 ಅನ್ನು (ಬೆಳಿಗ್ಗೆ 10-00 ಗಂಟೆಯಿಂದ ಸಂಜೆ 5-30 ಗಂಟೆಯವರೆಗೆ ಅಥವಾ ಅರ್ಜಿಯಲ್ಲಿ 
ನೀಡಿರುವ ಇ-ಮೇಲ್‌ ಸಹಾಯ ಮೂಲಕ) ಸಂಪರ್ಕಿಸಿ ಅಗತ್ಯ ಮಾಹಿತಿ ಪಡೆದು ಅರ್ಜಿ ಸಲ್ಲಿಸಬಹುದು. 


3.1 ಅಭ್ಯರ್ಥಿಗಳು ಅರ್ಜಿಯಲ್ಲಿ ತಮ್ಮ ಮಿಂಚಂಚೆ (ಇ-ಮೇಲ್‌) ಮತ್ತು ಮೊಬೈಲ್‌ ಸಂಖ್ಯೆ ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 


3.2 ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದವರೆಗೂ ವಿಳಂಬ ಮಾಡದೆ ಮುಂಚಿತವಾಗಿ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು. 


3.3 ಶುಲ್ಕವನ್ನು ಪಾವತಿಸಲು ನಿಗದಿಪಡಿಸಿದ ಕೊನೆಯ ದಿನಾ೦ಕ/ಸಮಯದ ನಂತರ ಶುಲ್ಕವನ್ನು ಸಂದಾಯ ಮಾಡಲು ಅವಕಾಶವಿರುವುದಿಲ್ಲ. 
4. ಅರ್ಹತಾ ಷರತ್ತುಗಳು :- 


೫ ಅಭ್ಯರ್ಥಿಯು ಭಾರತೀಯ ನಾಗರೀಕನಾಗಿರತಕ್ಕದ್ದು. 


೫ ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ ಇನ್ನೊಬ್ಬ ಹೆಂಡತಿ ಇರುವ 
ವ್ಯಕ್ತಿಯನ್ನು ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ ಪೂರ್ವಾನುಮತಿಯನ್ನು ಪಡೆಯದೇ ನೇಮಕಾತಿಗೆ 


"“್‌ 
ಅರ್ಹರಾಗುವುದಿಲ್ಲ. 

೫ ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು. 

೫ ದೈಹಿಕವಾಗಿ ಅನರ್ಹರಾಗಿದ್ದಾರೆಂಬುದಾಗಿ ವೈದ್ಯಕೀಯ ಮಂಡಳಿಯ ವರದಿಯ ಮೇಲೆ ಅನರ್ಹರೆಂಬುದಾಗಿ ತಿರಸ್ಕರಿಸುವ ಪೂರ್ಣ 
ವಿವೇಚನೆಯನ್ನು ರಾಜ್ಯ ಸರ್ಕಾರ/ಆಯ್ಕೆ ಪ್ರಾಧಿಕಾರವು ಕಾಯ್ದಿರಿಸಿಕೊ೦ಡಿದೆ ಮತ್ತು ಸರ್ಕಾರದ ವಿವೇಚನೆಯು ಯಾವುದೇ ವಿಧದಲ್ಲೂ ಈ 
ನಿಯಮಗಳ ಮೂಲಕ ಸೀಮಿತವಾಗಿರುವುದಿಲ್ಲ. 

ನಿಗದಿತ ಶೈಕ್ಷಣಿಕ ಅರ್ಹತೆಯ ಜೊತೆಗೆ ಈ ಮೇಲ್ಕಂಡ ಅರ್ಹತೆಗಳನ್ನು ಹೊಂದಿರುವ ಅಭ್ಯರ್ಥಿಗಳು ನೇಮಕಾತಿಗಾಗಿ ಅರ್ಜಿ ಸಲ್ಲಿಸಲು 
ಅರ್ಹತೆಯನ್ನು ಹೊಂದಿರುತ್ತಾರೆ. 

5. ನೇಮಕಾತಿ ವಿಧಾನ :- 

ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಎಜಿಡಿ/28/ಎಎನ್‌ಇ/2015. ದಿನಾಂಕ:19.11.2016ರ ಕರ್ನಾಟಕ ಕೃಷಿ ಸೇವೆಗಳು (ಸಹಾಯಕ ಕೃಷಿ 
ನಿರ್ದೇಶಕರು, ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳ ನೇಮಕಾತಿ) (ವಿಶೇಷ) ನಿಯಮಗಳು-2016ರ ಅನುಸೂಚಿಯಲ್ಲಿ ನಮೂದಿಸಿರುವ 
ಕೃಷಿ ಇಲಾಖೆಯಲ್ಲಿ ಖಾಲಿ ಇರುವ ಗ್ರೂಪ್‌-ಎ ಮತ್ತು ಗ್ರೂಪ್‌-ಬಿ ಹುದ್ದೆಗಳಿಗೆ ಅಭ್ಯರ್ಥಿಗಳ ಆಯ್ಕೆಯನ್ನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಶೇಕಡಾ 
50ರಷ್ಟು ಅಂಕಗಳನ್ನು ಮತ್ತು ಅಭ್ಯರ್ಥಿಗಳು ಶೈಕ್ಷಣಿಕ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದಿರುವ ಶೇಕಡಾ 50ರಷ್ಟು ಅಂಕಗಳನ್ನು ಆಧರಿಸಿ ಕಾಲಕಾಲಕ್ಕೆ 
ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳ ಅನುಸಾರ ಖಾಲಿ ಹುದ್ದೆಗಳಿಗೆ ಅನುಗುಣವಾಗಿ ಆಯ್ಕೆ ಮಾಡಲಾಗುತ್ತದೆ. 

> ಶೈಕ್ಷಣಿಕ ಅರ್ಹತಾ ಪರೀಕ್ಷೆ :- ಸಹಾಯಕ ಕೃಷಿ ನಿರ್ದೇಶಕರ ಹುದ್ದೆಗೆ-ಎಂ.ಎಸ್ಸಿ(ಕೃಷಿ). ಕೃಷಿ ಅಧಿಕಾರಿ/ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳಿಗೆ- 

ಬಿ.ಎಸ್ಸಿ(ಕೃಷಿ)ಯಲ್ಲಿ ಪಡೆದ ಶೇ.50 ರಷ್ಟು ಅಂಕಗಳನ್ನು ಆಯ್ಕೆಗೆ ಪರಿಗಣಿಸಲಾಗುವುದು. 

ಆಯ್ಕೆಯಾದ ಅಭ್ಯರ್ಥಿಗಳ ಮೀಸಲಾತಿಗೆ (ಮೀಸಲಾತಿ ವರ್ಗೀಕರಣಗಳಂತೆ) ಸಂಬಂಧಿಸಿದಂತೆ ಸಿಂಧುತ್ವ ಪ್ರಮಾಣ ಪತ್ರವನ್ನು ಹಾಗೂ 
ಪೋಲೀಸ್‌ ವರದಿ, ದೇಹದಾರ್ಡ್ಯ ವೈದ್ಯಕೀಯ ಪ್ರಮಾಣಪತ್ರ ಇವುಗಳನ್ನು ಸಂಬಂಧಿಸಿದ ಸಕ್ಷಮ ಪ್ರಾಧಿಕಾರಗಳಿಂದ ಪಡೆದು ಆಯ್ಕೆ ಬಗ್ಗೆ 
ಸಮರ್ಥನೆಯಾದ ಪ್ರಕರಣಗಳಿಗೆ ಮಾತ್ರ ನೇಮಕಾತಿ ಆದೇಶ ನೀಡಲಾಗುವುದು. 


ಅಭ್ಯರ್ಥಿಯು ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಆಯ್ಕೆಯಾದಲ್ಲಿ ಅಂತಹ ಅಭ್ಯರ್ಥಿಯನ್ನು ಆಯ್ಕೆಯಾಗಿರುವ ಹುದ್ದೆಗಳಲ್ಲಿ ಉನ್ನತ ಹುದ್ದೆಗೆ ಮಾತ್ರ 


ಪರಿಗಣಿಸಲಾಗುವುದು. 
೫ ಮೇಲ್ಕಂಡ ಹುದ್ದೆಗಳ ಆಯ್ಕೆಗಾಗಿ ಮೌಖಕ ಪರೀಕ್ಷೆ ಇರುವುದಿಲ್ಲ. 
5.1 ಕಡ್ಡಾಯ ಕನ್ನಡ ಪರೀಕ್ಷೆ :- 
ಮೇಲ್ಕಂಡ ಹುದ್ದೆಗಳ ಆಯ್ಕೆಗೆ ಅರ್ಹರಾಗಲು ಅಭ್ಯರ್ಥಿಗಳಿಗೆ ಎಸ್‌.ಎಸ್‌.ಎಲ್‌.ಸಿ ಪರೀಕ್ಷೆಯ ಕನ್ನಡ ಪ್ರಥಮ ಭಾಷೆಯ ಮಟ್ಟದ 150 ಅಂಕಗಳಿಗೆ 

ಪರೀಕ್ಷೆ ನಡೆಸಲಿದ್ದು, ಅದರಲ್ಲಿ ಕನಿಷ್ಠ 50 ಅಂಕಗಳೊಂದಿಗೆ ಕಡ್ಡಾಯವಾಗಿ ತೇರ್ಗಡೆ ಹೊಂದಲೇಬೇಕು. ನಿಗದಿಪಡಿಸಿದ ಕನಿಷ್ಠ 50 ಅಂಕಗಳನ್ನು 
ಪಡೆಯದ ಅಭ್ಯರ್ಥಿಗಳು ಆಯ್ಕೆಗೆ ಅರ್ಹರಾಗುವುದಿಲ್ಲ. ಕನ್ನಡ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಪರಂತು 
ಎಸ್‌.ಎಸ್‌.ಎಲ್‌.ಸಿ ಅಥವಾ ಅದಕ್ಕೆ ತತ್ಸಮಾನವೆಂದು ಘೋಷಿಸಲ್ಪಟ್ಟ ಯಾವುದೇ ಪರೀಕ್ಷೆಯಲ್ಲಿ ಅಥವಾ ಎಸ್‌.ಎಸ್‌.ಎಲ್‌.ಸಿ ಗಿಂತ ಮೇಲ್ಮಟ್ಟದ ಯಾವುದೇ 
ಪರೀಕ್ಷೆಯಲ್ಲಿ ಕನ್ನಡವನ್ನು ಪ್ರಥಮ/ದ್ವಿತೀಯ ಭಾಷೆ ಅಥವಾ ಐಚ್ಛಿಕ ವಿಷಯವಾಗಿ (ಆದರೆ ಸಂಯುಕ್ತ ಪತ್ರಿಕೆಯ ವಿಷಯಗಳಲ್ಲೊಂದಾಗಿರಬಾರದು) ಅಥವಾ 
ಮೇಲಿನ ಪರೀಕ್ಷೆಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿ ತೇರ್ಗಡೆಯಾಗಿದ್ದರೆ ಅಥವಾ ಲೋಕಸೇವಾ ಆಯೋಗದಿಂದ ಈ ಹಿಂದೆ ನಡೆಸಲ್ಪಟ್ಟ 
ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಲ್ಲಿ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದುವ ಬಗ್ಗೆ ವಿನಾಯಿತಿ ನೀಡಲಾಗುವುದು. 

ಈ ಮೇಲಿನ ಹುದ್ದೆಗಳ ನೇಮಕಾತಿಗಾಗಿ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಯ ಪಠ್ಯಕ್ರಮವನ್ನು ಅನುಬಂಧ-2ರಲ್ಲಿ ತೋರಿಸಲಾಗಿದೆ. 

ಅಭ್ಯರ್ಥಿಗಳು ಅರ್ಜಿಯಲ್ಲಿ ಅವರು ಸ್ಪರ್ಧಾತ್ಮಕ ಪರೀಕ್ಷೆ ತೆಗೆದುಕೊಳ್ಳಲು ಇಚ್ಛಿಸುವ ಕೇಂದ್ರವನ್ನು ನಮೂದಿಸತಕ್ಕದು(ಅನುಬಂಧ-1ನ್ನು 


ನೋಡತಕ್ಕದ್ದು). ಅಭ್ಯರ್ಥಿಯು ಆಯ್ಕೆ ಮಾಡಿದ ಕೇಂದ್ರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕಾರಣಾ೦ತರಗಳಿಂದ ನಡೆಸಲಾಗದಿದ್ದ ಪಕ್ಷದಲ್ಲಿ ಪರೀಕ್ಷೆಯನ್ನು 


೪೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ಭಾಗ ೫ 


ಹತ್ತಿರದ ಕೇಂದ್ರದಲ್ಲಿ ನಡೆಸಲಾಗುವುದು. ಪರೀಕ್ಷೆಗಳ ದಿನಾಂಕವನ್ನು ಮುಂದೆ ಇಲಾಖೆಯ ವೆಬ್‌ ಸೈಟ್‌-"ಗttp:/lraitamitra.kar.nic.in"ನಲ್ಲಿ 
ಪ್ರಕಟಿಸಲಾಗುವುದು. 
5.2 ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ :- 











ಪತ್ರಿಕೆ ವಿಷಯ ಅಂಕಗಳು ಪರೀಕ್ಷಾ ಅವಧಿ ಪರೀಕ್ಷಾ ವಿಧಾನ 
ಪತ್ರಿಕೆ 1 ಸಾಮಾನ್ಯ ಜ್ಞಾನ 100 1 1/2 ಗಂಟೆಗಳ | (ವಸ್ತುನಿಷ್ಟ ಬಹು ಆಯ್ಕೆ ಪತ್ರಿಕೆ) 
ಅಂಕಗಳು ಅವಧಿ (Objective Multiple Choice Type) 
ಪತ್ರಿಕೆ 2 ನಿರ್ದಿಷ್ಟ ಪಶ್ನೆ 200 3 ಗಂಟೆಗಳ ಅವಧಿ | (ವಸ್ತುನಿಷ್ಠ ಬಹು ಆಯ್ಕೆ ಪತ್ರಿಕೆ) 
ಪತ್ರಿಕೆ ಅಂಕಗಳು (Objective Multiple Choice Type) 




















ಸದರಿ ಹುದ್ದೆಗಳ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರ ಮೂಲಕ ಆಫ್‌ ಲೈನ್‌-ಓಎಂಆರ್‌ ಮಾದರಿ 
(Offline-OMR type) ಮುಖಾಂತರ ನಡೆಸಲಾಗುವುದು. 

ಯಣಾತ್ಮಕ ಮೌಲ್ಯ ಮಾಪನ (!1998/1/6 Valuation) : ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ 04 ಪರ್ಯಾಯ 
ಉತ್ತರಗಳಿದ್ದು, ಅಭ್ಯರ್ಥಿಯು ಯಾವುದಾದರೂ ಒಂದು ಸರಿ ಉತ್ತರವನ್ನು ಆಯ್ಕೆ ಮಾಡತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ ಪ್ರಶ್ನೆಗೆ ನಿಗದಿಪಡಿಸಿದ ಅಂಕಗಳಿಂದ 
0.25(1/4) ರಷ್ಟು ಅಂಕಗಳನ್ನು ಕಳೆಯಲಾಗುವುದು. 

ಸೂಚನೆ-1 :- ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಎಜಿಡಿ/28/ಎಎನ್‌ಇ/2015, ದಿನಾಂಕ:19.11.2016ರ ಕರ್ನಾಟಕ ಕೃಷಿ ಸೇವೆಗಳು (ಸಹಾಯಕ 
ಕೃಷಿ ನಿರ್ದೇಶಕರು, ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳ ನೇಮಕಾತಿ) (ವಿಶೇಷ) ನಿಯಮಗಳು-2016ರಲ್ಲಿ ಸೂಚಿಸಿರುವ ಪಠ್ಯಕ್ರಮವನ್ನು 
ಮತ್ತು ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಪಠ್ಯಕ್ರಮವನ್ನು ಅನುಬಂಧ-2ರಲ್ಲಿ ನೋಡತಕ್ಕದ್ದು. 

ಸೂಚನೆ-2 : ಸಹಾಯಕ ಕೃಷಿ ನಿರ್ದೇಶಕರು, ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳಿಗೆ (ಹೈದ್ರಾಬಾದ್‌-ಕರ್ನಾಟಕ ಮತ್ತು 
ಉಳಿಕೆ ವೃಂದ ಸೇರಿದಂತೆ) ಒಂದೇ ಪರೀಕ್ಷೆ ನಡೆಸಲಾಗುವುದು. 

ಸೂಚನೆ-3 : ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಗಳೆರಡರಲ್ಲೂ ಇರುತ್ತವೆ. ಕನ್ನಡ ಭಾಷೆಯಲ್ಲಿರುವ ಪ್ರಶ್ನೆಗಳ 
ಭಾಷಾಂತರದಲ್ಲಿ ಏನಾದರೂ ಅಸ್ಪಷ್ಟತೆ ಇದ್ದಲ್ಲಿ ಅಭ್ಯರ್ಥಿಗಳು ಆಂಗ್ಲ ಭಾಷೆಯಲ್ಲಿರುವ ಪ್ರಶ್ನೆಗಳನ್ನು ನೋಡುವುದು ಹಾಗೂ ಇದೇ ಅಂತಿಮವಾಗಿರುತ್ತದೆ. 


6. ಶೈಕ್ಷಣಿಕ ವಿದ್ದಾರ್ಹತೆ :- 
ಎ p) 


ಸರ್ಕಾರದ ಅಧಿಸೂಚನೆ ಸಂಖ್ಯೆಎಜಿಡಿ/28/ಎಎನ್‌ಇ/2015, ದಿನಾಂಕ:19.11.2016ರ ಕರ್ನಾಟಕ ಕೃಷಿ ಸೇವೆಗಳು (ಸಹಾಯಕ ಕೃಷಿ ನಿರ್ದೇಶಕರು, 
ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳ ನೇಮಕಾತಿ) (ವಿಶೇಷ) ನಿಯಮಗಳು-2016ರ ಅನುಸೂಚಿ(50766009)ಯಲ್ಲಿ ನಿಗದಿಪಡಿಸಿರುವಂತೆ 
ಅರ್ಜಿಗಳನ್ನು ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕೆಳಕಂಡಂತೆ ಆಯಾ ಹುದ್ದೆಗಳ ಮುಂದೆ ಸೂಚಿಸಿರುವ ವಿದ್ಯಾರ್ಹತೆಯನ್ನು 


ಅಭ್ಯರ್ಥಿಗಳು ಹೊಂದಿರಲೇಬೇಕು. 








ಕ್ರಸಂ ಹುದ್ದೆ ಕನಿಷ್ಠ ವಿದ್ಯಾರ್ಹತೆ 

1. ಸಹಾಯಕ ಕೃಷಿ ಭಾರತದಲ್ಲಿ ಕಾನೂನು ರೀತ್ಯಾ ಮತ್ತು ಐ.ಸಿ.ಎ.ಆರ್‌ (CAR) ನಿಂದ ಮಾನ್ಯತೆ ಪಡೆದು ಸ್ಥಾಪಿಸಲಾದ 
ನಿರ್ದೇಶಕರು ಯಾವುದೇ ಕೃಷಿ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಎಂ.ಎಸ್ಸಿ(ಕೃಷಿ) ಪದವಿ ಪಡೆದಿರಬೇಕು. 

2. ಕೃಷಿ ಅಧಿಕಾರಿ ಭಾರತದಲ್ಲಿ ಕಾನೂನು ರೀತ್ಯಾ ಮತ್ತು ಐ.ಸಿ.ಎ.ಆರ್‌ (೦%) ನಿಂದ ಮಾನ್ಯತೆ ಪಡೆದು ಸ್ಥಾಪಿಸಲಾದ 


ಯಾವುದೇ ಕೃಷಿ ವಿಶ್ವವಿದ್ಯಾಲಯದಿಂದ ಬಿ.ಎಸ್ಸಿ(ಕೃಷಿ) ಪದವಿ ಪಡೆದಿರಬೇಕು. 




















3. ಸಹಾಯಕ ಕೃಷಿ ಭಾರತದಲ್ಲಿ ಕಾನೂನು ರೀತ್ಯಾ ಮತ್ತು ಐ.ಸಿ.ಎ.ಆರ್‌ (CAR) ನಿಂದ ಮಾನ್ಯತೆ ಪಡೆದು ಸ್ಥಾಪಿಸಲಾದ 
ಅಧಿಕಾರಿ ಯಾವುದೇ ಕೃಷಿ ವಿಶ್ವವಿದ್ಯಾಲಯದಿಂದ ಬಿ.ಎಸ್ಸಿ(ಕೃಷಿ) ಪದವಿ ಪಡೆದಿರಬೇಕು. 
7. ವೇತನ ಶ್ರೇಣಿ :- 


ಅ) ಸಹಾಯಕ ಕೃಷಿ ನಿರ್ದೇಶಕರು :- 
₹28100-700-28800-800-33600-900-39000-1050-45300-1200-50100. 
ಆ) ಕೃಷಿ ಅಧಿಕಾರಿ :- 
₹22800-600-24600-700-28800-800-33600-900-39000-1050-43200. 
ಇ) ಸಹಾಯಕ ಕೃಷಿ ಅಧಿಕಾರಿ :- 
₹21600-600-24600-700-28800-800-33600-900-39000-1050-40050. 
8. ವಯೋಮಿತಿ :- 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು; 
ಅ) ಕನಿಷ್ಟ 18 ವರ್ಷಗಳ ವಯಸ್ಸನ್ನು ಪೂರೈಸಿರತಕ್ಕದ್ದು 
ಆ) ಗರಿಷ್ಟ ವಯೋಮಿತಿಯನ್ನು ಮೀರಿರಬಾರದು 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ೪೧೯ 




















ಸಾಮಾನ್ಯ ವರ್ಗ 35 ವರ್ಷ 
ಪ್ರವರ್ಗ 2ಎ, 2ಬಿ, 3ಎ, 3ಬಿ 38 ವರ್ಷ 
ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ /ಪ್ರವರ್ಗ-1 40 ವರ್ಷ 





ಅಭ್ಯರ್ಥಿಗಳ ಜನ್ಮ ದಿನಾಂಕವನ್ನು ಅವರ ಎಸ್‌.ಎಸ್‌.ಎಲ್‌.ಸಿ ಅಥವಾ ತತಮಾನ ವಿದ್ಯಾರ್ಹತೆಯ ಪ್ರಮಾಣ ಪತ್ರದಲ್ಲಿ ನಮೂದಿಸಿರುವಂತೆ 
ಪರಿಗಣಿಸಲಾಗುವುದು. ಇವುಗಳನ್ನು ಹೊರತುಪಡಿಸಿ ಇತರೆ ಯಾವುದೇ ದಾಖಲೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಸಾಮಾನ್ಯ ನೇಮಕಾತಿ ನಿಯಮಗಳ ಅನುಸಾರ ಈ ಕೆಳಗಿನ ಸಂದರ್ಭಗಳಲ್ಲಿ ಸದರಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯನ್ನು 
ಕೆಳಗೆ ತಿಳಿಸಿರುವಷ್ಟರ ಮಟ್ಟಿಗೆ ಹೆಚ್ಚಿಸಲಾಗುವುದು. 





ಟಿ 

ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಯಾದ ವರ್ಷಗಳ ಅವಧಿ ಅದರಲ್ಲಿ ಯಾವುದು 
ಅಥವಾ ರಾಜ್ಯ ಅಧಿನಿಯಮದ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ | ಕಡಿಮೆಯೋ ಅಷ್ಟು ವರ್ಷಗಳು. 
ಸ್ಥಾಪನೆಗೊಂಡು ಕರ್ನಾಟಕ ರಾಜ್ಯ ಸರ್ಕಾರದ ಸ್ವಾಮ್ಯ ಅಥವಾ 
ನಿಯಂತ್ರಣದಲ್ಲಿರುವ ನಿಗಮದಲ್ಲಿ ಹುದ್ದೆ ಹೊಂದಿರುವ ಅಥವಾ ಹಿಂದೆ 


ಹೊಂದಿದ ಅಭ್ಯರ್ಥಿಗಳಿಗೆ. 


(ಅ) ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಥವಾ | ಸೇವೆ ಸಲ್ಲಿಸಿರುವಷ್ಟು ವರ್ಷಗಳು ಅಥವಾ 1 








(ಆ) ಮಾಜಿ ಸೈನಿಕನಾಗಿದ್ದಲ್ಲಿ ಸೇವೆ ಸಲ್ಲಿಸಿರುವಷ್ಟು ವರ್ಷಗಳಿಗೆ ಮೂರು 
ವರ್ಷಗಳನ್ನು ಸೇರಿಸಿದರೆ ಎಷ್ಟು 
ವರ್ಷಗಳಾಗುವುದೋ ಅಷ್ಟು ವರ್ಷಗಳು. 

(ಇ) ನ್ಯಾಷನಲ್‌ ಕ್ಯಾಡೆಟ್‌ ಕೋರ್‌ನಲ್ಲಿ ಪೂರ್ಣಕಾಲಿಕ ಪರಿವೀಕ್ಷಕರಾಗಿ ಸೇವೆ ಸಲ್ಲಿಸಿ | ಕ್ಯಾಡೆಟ್‌ ಪರಿವೀಕ್ಷಕನಾಗಿ ಸೇವೆ ಸಲ್ಲಿಸಿದಷ್ಟು 

ಬಿಡುಗಡೆಯಾಗಿರುವ ವ್ಯಕ್ತಿಗಳಿಗೆ. ವರ್ಷಗಳು. 

(ಈ) ರಾಜ್ಯ ಸರ್ಕಾರದಿಂದ ಪರಸ್ಕೃತವಾದ ಗ್ರಾಮೀಣ ಔದ್ಯಮೀಕರಣ ಯೋಜನೆಯ | ಗ್ರಾಮ ಸಮೂಹ ಪರಿಶೀಲಕನಾಗಿ ಸೇವೆ 


ಮೇರೆಗೆ ನೇಮಕಗೊಂಡ ಗ್ರಾಮ ಸಮೂಹ ಪರಿಶೀಲಕನಾಗಿ ಈಗ ಕೆಲಸ | ಸಲ್ಲಿಸಿದಷ್ಟು ವರ್ಷಗಳು. 
ಮಾಡುತ್ತಿದ್ದರೆ ಅಥವಾ ಹಿಂದೆ ಇದ್ದ ಅಭ್ಯರ್ಥಿಗಳಿಗೆ. 


(ಉ) ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷಗಳು 








(ಊ) ಕರ್ನಾಟಕ ರಾಜ್ಯದಲ್ಲಿರುವ ಭಾರತ ಸರ್ಕಾರದ ಜನಗಣತಿ ಸಂಸ್ಥೆಯಲ್ಲಿ ಈಗ | ಸೇವೆ ಸಲ್ಲಿಸಿರುವ ವರ್ಷಗಳು ಅಥವಾ 5 
ಹುದ್ದೆಯನ್ನು ಹೊಂದಿದ್ದರೆ ಅಥವಾ ಹಿಂದೆ ಹೊಂದಿದ್ದ ಅಭ್ಯರ್ಥಿಗಳಿಗೆ ವರ್ಷಗಳ ಅವಧಿ ಅದರಲ್ಲಿ ಯಾವುದು 
ಕಡಿಮೆಯೋ ಅಷ್ಟು ವರ್ಷಗಳು. 





(ಯ) ವಿಧವೆಯಾಗಿದ್ದಲ್ಲಿ (ಅಭ್ಯರ್ಥಿಯು ಸಕ್ಷಮ ಪ್ರಾಧಿಕಾರದಿಂದ ತಾನು | 10 ವರ್ಷಗಳು 
ವಿಧವೆಯೆಂದು ಹಾಗೂ ಮರು ಮದುವೆಯಾಗಿರುವುದಿಲ್ಲವೆಂಬ ಪ್ರಮಾಣ 
ಪತ್ರವನ್ನು ಪಡೆದಿಟ್ಟುಕೊ೦ಡು ಪ್ರಾಧಿಕಾರವು ಸೂಚಿಸಿದಾಗ ಇದರ ಮೂಲ 


ಪ್ರತಿಯನ್ನು ಪರಿಶೀಲನೆಗೆ ಹಾಜರುಪಡಿಸಬೇಕು) 





(ಎ) ಜೀತ ಕಾರ್ಮಿಕನಾಗಿದ್ದ ಪಕ್ಷದಲ್ಲಿ ಸದರಿ ಅಧಿನಿಯಮ ಅಥವಾ 1975ರ | 10 ವರ್ಷಗಳು 
ಕರ್ನಾಟಕ ಜೀತ ಕಾರ್ಮಿಕ ಪದ್ಧತಿ (ರದ್ದಿಯಾತಿ) ಆದೇಶದ ಮೇರೆಗೆ ಜೀತ 
ಸಾಲವನ್ನು ಸಂದಾಯ ಮಾಡುವ ಹೊಣೆಯಿಂದ ಬಿಡುಗಡೆಯಾಗಿದ್ದಾನೆಂದು 
ಪ್ರಮಾಣ ಪತ್ರವನ್ನು ಜಿಲ್ಲಾ ಮ್ಯಾಜಿಸ್ಟೇಟ್‌ರಿಂದ ಪಡೆದಿಟ್ಟುಕೊಂಡು ಪ್ರಾಧಿಕಾರವು 
ಸೂಚಿಸಿದಾಗ ಇದರ ಮೂಲ ಪ್ರತಿಯನ್ನು ಪರಿಶೀಲನೆಗೆ ಹಾಜರುಪಡಿಸಬೇಕು. 

















9. ಜಾತಿ / ಮೀಸಲಾತಿ ಪ್ರಮಾಣ ಪತ್ರಗಳು :- 
ಮೀಸಲಾತಿ ಕೋರಬಯಸುವ ಅಭ್ಯರ್ಥಿಗಳು ಈ ಕೆಳಗೆ ನಮೂದಿಸಿರುವ ನಮೂನೆಗಳಲ್ಲಿಯೇ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊ೦ಡಿರತಕ್ಕದ್ದು:- 


ಅ) ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು:- ನಮೂನೆ "ಡಿ ' 


ಆ) ಪ್ರವರ್ಗ-1 ಕ್ಕೆ ಸೇರಿದ ಅಭ್ಯರ್ಥಿಗಳು:- ನಮೂನೆ " ಇ' 

ಇ) ಪ್ರವರ್ಗ-2ಎ, 2ಬಿ, 3ಎ ಮತ್ತು 3ಬಿ ಮೀಸಲಾತಿಗೆ ಸೇರಿದ ಅಭ್ಯರ್ಥಿಗಳು:- ನಮೂನೆ "ಎಫ್‌' 

ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವ ಮೀಸಲಾತಿ ಪ್ರಮಾಣ ಪತ್ರವನ್ನು ಸಂಬಂಧಿತ ತಹಸೀಲ್ದಾರ್‌ರವರಿಂದ 
ಅಂದರೆ ತಹಶೀಲ್ದಾರ್‌ರವರ ಸಹಿ ಮತ್ತು ಮೊಹರು ಅಥವಾ ಬಾರ್‌ ಕೋಡ್‌, ಹಾಲೋಗ್ರಾಮ್‌ ಮತ್ತು ವಾಟರ್‌ ಮಾರ್ಕ್‌ನೊಂದಿಗೆ 
ಪಡೆದಿಟ್ಟುಕೊ೦ಡಿರತಕ್ಕದ್ದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ-1ರ ಮೀಸಲಾತಿ ಪ್ರಮಾಣ ಪತ್ರಗಳು ರದ್ದಾಗುವವರೆಗೂ 
ಚಾಲ್ತಿಯಲ್ಲಿರುವುದರಿ೦ದ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ನಿಗದಿಪಡಿಸಿದ ನಮೂನೆಯಲ್ಲಿ ಪಡೆದಿಟ್ಟುಕೊಂಡಿರತಕ್ಕದ್ದು. ಇತರೆ 
ಹಿಂದುಳಿದ ವರ್ಗಗಳ ಪ್ರವರ್ಗ-2ಎ, ಪ್ರವರ್ಗ-2ಬಿ, ಪ್ರವರ್ಗ-3ಎ ಮತ್ತು ಪ್ರವರ್ಗ-3ಬಿ ವರ್ಗದ ಮೀಸಲಾತಿ ಪ್ರಮಾಣ ಪತ್ರಗಳು 5 ವರ್ಷ 


ಚಾಲ್ತಿಯಲ್ಲಿರುತ್ತವೆ. ಅಭ್ಯರ್ಥಿಗಳು ಪಡೆದಿರುವ ಪ್ರಮಾಣ ಪತ್ರವು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರಬೇಕು. ಮೂಲ 


೪೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ಭಾಗ ೫ 


ದಾಖಲಾತಿ ಪರಿಶೀಲನೆಗೆ ಅರ್ಹರಾದಾಗ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವ ಮೀಸಲಾತಿ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಪರಿಶೀಲನೆಗೆ 
ತಪ್ಪದೇ ಹಾಜರುಪಡಿಸತಕ್ಕದ್ದು. ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಮೀಸಲಾತಿಯನ್ನು ರದ್ದುಪಡಿಸಿ ಅವರ ಅಭ್ಯರ್ಥಿತನವನ್ನು ಸಾಮಾನ್ಯ ಅರ್ಹತೆಯಡಿಯಲ್ಲಿ 
ಅರ್ಹರಾದಲ್ಲಿ ಮಾತ್ರ ಪರಿಗಣಿಸಲಾಗುವುದು. ಈ ಪ್ರಮಾಣ ಪತ್ರಗಳ ನಮೂನೆಗಳನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ. ಈ ನಮೂನೆಗಳನ್ನು 


ಹೊರತುಪಡಿಸಿ ಇತರೆ ಯಾವುದೇ ನಮೂನೆಗಳಲ್ಲಿ ಪಡೆಯಲಾದ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 
10. ಮಾಜಿ ಸೈನಿಕ ಪ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 13 ಎಸ್‌ಆರ್‌ಆರ್‌ 92, ದಿನಾ೦ಕ: 01-04-1992 ಮತ್ತು ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 28 


ಎಸ್‌ಆರ್‌ಆರ್‌ 95 ದಿನಾಂಕ: 21-10-1995 ರನ್ವಯ ನೇರ ನೇಮಕಾತಿಗಳಲ್ಲಿ ಶೇಕಡ 10 ರಷ್ಟು ಹುದ್ದೆಗಳನ್ನು ಮಾಜಿ ಸೈನಿಕರಿಗೆ ಮೀಸಲಾತಿ ಕಲ್ಪಿಸಲಾಗಿದೆ. 
ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳು (ಸಾಮಾನ್ಯ ನೇಮಕಾತಿ) ನಿಯಮಗಳು, 1977 ರಲ್ಲಿದ್ದಂತೆ ಮಾಜಿ ಸೈನಿಕರ ವಿವರಣೆ ಕೆಳಕಂಡಂತಿದೆ: 


(1) ಮಾಜಿ ಸೈನಿಕ ಎಂದರೆ ಕೇಂದ್ರ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ನೌಕಾದಳ ಮತ್ತು ವಾಯು ದಳದಲ್ಲಿ ಯಾವುದೇ ಶ್ರೇಣಿಯಲ್ಲಿ 
(ಯೋಧ ಅಥವಾ ಯೋಧನಲ್ಲದ) ಸೇವೆ ಸಲ್ಲಿಸಿದ ವ್ಯಕ್ತಿ ಆದರೆ ಡಿಫೆನ್ಸ್‌ ಸೆಕ್ಕೂರಿಟ ಕೋರ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ ಫೋರ್ಸ್‌, ಲೋಕ 
ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಸೇರ್ಪಡೆಯಾಗುವುದಿಲ್ಲ ಮತ್ತು 

(2) ಕೇಂದ್ರ ಸಶಸ್ತ್ರ ದಳಗಳಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ ಹೊಂದಿದ ವ್ಯಕ್ತಿಗಳ ಕುಟುಂಬದವರು 
(ಸಂದರ್ಭಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು ಮಲ ಮಕ್ಕಳು) ಮಾಜಿ ಸೈನಿಕ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ 
ಅಂತಹವರುಗಳಿಗೆ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗುವುದಿಲ್ಲ. 

ಅ) ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ 

ಅಥವಾ 
ಆ) ವೈದ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಯಿಂದ ಬಿಡುಗಡೆಯಾದ ಅಥವಾ ವ್ಯಕ್ತಿಯ ಹಿಡಿತಕ್ಕೂ ಮೀರಿದ ಪರಿಸ್ಥಿತಿಗಳಿಂದ ಮತ್ತು 
ವೈದ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಅಂತಹ ಸೇವೆಯಿಂದ ಬಿಡುಗಡೆಯಾದವನು 
ಅಥವಾ 

ಇ) ಸ್ವಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ ಹೊಂದಿದ ವ್ಯಕ್ತಿ. 

ಅಥವಾ 

ಈ) ತನ್ನ ಸ್ವಂತ ಕೋರಿಕೆ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ ತೆಗೆದುಹಾಕಿರುವ ಅಥವಾ ಕರ್ತವ್ಯದಿಂದ 

ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ದಿಷ್ಟ ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗಾಚ್ಛುಟಿ 
ಪಡೆಯುತ್ತಿರುವ ವ್ಯಕ್ತಿ ಮತ್ತು ಪ್ರಾಂತೀಯ ಸೇವೆಯ ಈ ಕೆಳಗೆ ಹೆಸರಿಸಿದ ವರ್ಗದ ಸಿಬ್ಬಂದಿಯವರು:- 
1 ನಿರಂತರ ಸೇವೆ ಸಲ್ಲಿಸಿದ ನಿವೃತ್ತಿ ಹೊಂದಿದ ಪಿ೦ಚಿಣಿದಾರರು. 
i) ಮಿಲಿಟರಿ ಸೇವೆಯಿಂದಾಗಿ ಉಂಟಾದ ದೈಹಿಕ ಅಸಾಮರ್ಥ್ಯತೆ ಹೊಂದಿ ಬಿಡುಗಡೆಯಾದ ವ್ಯಕ್ತಿ. 
॥) ಗ್ಯಾಲಂಟ್ರಿ ಪ್ರಶಸ್ತಿ ವಿಜೇತರು. 
ವಿವರಣೆ :- ಕೇಂದ್ರ ಸಶಸ್ತ್ರ ದಳದಲ್ಲಿ ಸೇವೆಯಲ್ಲಿರುವ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ ವರ್ಗದಡಿ ಬರುವ ವ್ಯಕ್ತಿಗೆ 
ನಿರ್ದಿಷ್ಟ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ 
ದೊರೆಯುವ ಎಲ್ಲಾ ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ ನೀಡುವವರೆಗೆ ರಾಜ್ಯ ನಾಗರಿಕ 
ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. ಇಂತಹವರು ಅರ್ಜಿ ಸಲ್ಲಿಸುವ ಮುನ್ನ ಸೇನೆಯಿಂದ ನಿರಾಕ್ಷೇಪಣಾ ಪತ್ರ ಪಡೆದು ಸಲ್ಲಿಸಬೇಕು. 
ಸೇನೆಯಿಂದ ಬಿಡುಗಡೆಯಾದ ವ್ಯಕ್ತಿಗಳು ಅವರ ಬಿಡುಗಡೆ ಪ್ರಮಾಣ ಪತ್ರವನ್ನು/ಮಾಜಿ ಸೈನಿಕರ ಅವಲಂಬಿತರು ಮಾಜಿ ಸೈನಿಕರು ಸೇವೆಯಲ್ಲಿದ್ದಾಗ 
ಕೊಲ್ಲಲ್ಲಟ್ಟಿರುವ/ಶಾಶ್ವತವಾಗಿ ಅ೦ಗವಿಕಲರಾದ ಬಗ್ಗೆ ಪ್ರಮಾಣ ಪತ್ರವನ್ನು ಮೂಲ ದಾಖಲಾತಿ ಪರಿಶೀಲನೆಗೆ ತಪ್ಪದೆ ಹಾಜರುಪಡಿಸಬೇಕು (ಈ ಪ್ರಮಾಣ 
ಪತ್ರದ ನಮೂನೆಯನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ). 
11. ಗ್ರಾಮೀಣ ಅಭ್ಯರ್ಥಿ ದ 

ಸರ್ಕಾರಿ ಅಧಿಸೂಚನೆ ಸಂಖ್ಯೆ; ಸಂವ್ಯಶಾಇ 59 ಶಾಸನ 2000, ದಿನಾಂಕ: 06-01-2001 ರನ್ವಯ ಗ್ರಾಮೀಣ ಮೀಸಲಾತಿಯಡಿ ಅರ್ಜಿ 
ಸಲ್ಲಿಸುವಂತಹ ಅಭ್ಯರ್ಥಿಗಳು ನಿಯಮಗಳ ರೀತ್ಯಾ 1 ರಿ೦ದ 10ನೇ ತರಗತಿಯವರೆಗೆ ಗ್ರಾಮೀಣ ಮೀಸಲಾತಿಗೆ ಒಳಪಡುವ ಪ್ರದೇಶಗಳಲ್ಲಿ ವ್ಯಾಸಂಗ ಮಾಡಿ 
ಉತ್ತೀರ್ಣರಾದಲ್ಲಿ ಮಾತ್ರ ಈ ಮೀಸಲಾತಿಯನ್ನು ಪಡೆಯಲು ಅರ್ಹರು. ಗ್ರಾಮೀಣ ಅಭ್ಯರ್ಥಿಗಳಿಗೆಂದು ಮೀಸಲಿರಿಸಿದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ 
ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳು ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 08 ಸೆನೆನಿ 2001 ದಿನಾಂಕ: 13-02-2001 ರನ್ವಯ ನಮೂನೆ-2ನ್ನು 
ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಮೇಲುರುಜುವಿನೊಂದಿಗೆ ಹಾಗೂ ಈ ಪ್ರಮಾಣ ಪತ್ರವಲ್ಲದೇ 
ಮೇಲುಸ್ಥರಕ್ಕೆ ಸೇರಿಲ್ಲದಿರುವ ಬಗ್ಗೆ ನಮೂನೆ-1ರಲ್ಲಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಸಂಬಂಧಿತ ತಹಶೀಲ್ದಾರ್‌ರವರಿ೦ದ ನಿಗದಿಪಡಿಸಿದ ಕೊನೆಯ 
ದಿನಾಂಕದೊಳಗೆ ಪಡೆದಿಟ್ಟುಕೊ೦ಡಿರತಕ್ಕದ್ದು. ಅಂತೆಯೇ ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ-1, ಪ್ರವರ್ಗ-2ಎ, 
2ಬಿ, 3ಎ, 3ಬಿ ಮೀಸಲಾತಿಗೆ ಸೇರಿದ ಅಭ್ಯರ್ಥಿಗಳು ಕಡ್ಡಾಯವಾಗಿ ಗ್ರಾಮೀಣ ಮೀಸಲಾತಿಯ ಪ್ರಮಾಣ ಪತ್ರವನ್ನು ನಮೂನೆ-2ರಲ್ಲಿ ನಿಗದಿಪಡಿಸಿದ 


"“್‌ 
ಕೊನೆಯ ದಿನಾಂಕದೊಳಗೆ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಮೇಲು ರುಜುವಿನೊಂದಿಗೆ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ೪೨೧ 


ಪಡೆದಿಟ್ಟುಕೊ೦ಡಿರತಕ್ಕದ್ದು. ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಾದಾಗ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಚಾಲ್ತಿಯಲ್ಲಿರುವ 

ಮೀಸಲಾತಿ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು, ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಗ್ರಾಮೀಣ 

ಮೀಸಲಾತಿಯನ್ನು ರದ್ದುಪಡಿಸಲಾಗುವುದು. (ಅಭ್ಯರ್ಥಿಗಳ ನೇರ ಮೀಸಲಾತಿ ಪ್ರಮಾಣ ಪತ್ರಗಳು ತಿರಸ್ಕೃತಗೊಂಡಲ್ಲಿ ಅಂತಹವರು ಗ್ರಾಮೀಣ ಮೀಸಲಾತಿಗೆ 
ಸಹ ಅನರ್ಹರಾಗುತ್ತಾರೆ. ಈ ಪ್ರಮಾಣ ಪತ್ರಗಳ ನಮೂನೆಗಳನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ). 

12. ಕನ್ನಡ ಮಾಧ್ಯಮ ಅಭ್ಯರ್ಥಿ 

ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಸಿಆಸುಇ 71 ಸೆನೆನಿ 2001 ದಿನಾಂಕ: 24-10-2002 ರನ್ವಯ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆಂದು 
ಮೀಸಲಿರಿಸಿದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ 
ಮಾಡಿರುವ ಬಗ್ಗೆ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಹಾಗೂ ಮೊಹರಿನೊಂದಿಗೆ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು ಹಾಗೂ ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಾದಾಗ ಇದೇ ಪ್ರಮಾಣ ಪತ್ರಗಳ ಮೂಲ 
ಪ್ರತಿಗಳನ್ನು ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು. ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಕ.ಮಾ.ಅ. ಮೀಸಲಾತಿಯನ್ನು ರದ್ದುಪಡಿಸಲಾಗುವುದು. 

(ಈ ಪ್ರಮಾಣ ಪತ್ರದ ನಮೂನೆಯನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ). 

13. ಅಂಗವಿಕಲ ಅಭ್ಯರ್ಥಿ ದ 
> ಸರ್ಕಾರದ ಅಧಿಸೂಚನೆ ಸಂಖ್ಯೆ; ಡಿಪಿಎಆರ್‌ 50 ಎಸ್‌ಆರ್‌ಆರ್‌ 2000 ದಿನಾಂಕ: 03-09-2005 ರಲ್ಲಿ ರಾಜ್ಯ ಸಿವಿಲ್‌ 

ಸೇವೆಗಳ ಸಮೂಹ-"ಎ' ಮತ್ತು "ಬಿ' ಗುಂಪಿನ ಹುದ್ದೆಗಳಿಗೆ ಶೇಕಡ 3 ರಷ್ಟು ಮತ್ತು ಸಮೂಹ "ಸಿ' ಮತ್ತು 'ಡಿ' ಗುಂಪಿನ ಹುದ್ದೆಗಳಿಗೆ ಶೇಕಡ 5 
ರಷ್ಟು ಹುದ್ದೆಗಳನ್ನು ಅಂಗವಿಕಲರಿಗೆ ಮೀಸಲಾತಿ ಕಲ್ಪಿಸಿದ್ದು, ಇದರನ್ವಯ ಶೇಕಡ 40 ಕ್ಕಿಂತ ಕಡಿಮೆ ಇಲ್ಲದಂತಹ ಅ೦ಗವಿಕಲತೆಯುಳ್ಳ 
ಅಭ್ಯರ್ಥಿಗಳು ಮಾತ್ರ ಈ ಮೀಸಲಾತಿಯನ್ನು ಕೋರಲು ಅರ್ಹರು. ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ ಸಿಆಸುಇ 115 ಸೆನೆನಿ 2005 
ದಿನಾಂಕ: 19-11-2005ರಲ್ಲಿ ನಿಗದಿಪಡಿಸಿರುವ ನಮೂನೆಯಲ್ಲಿ ಅಂಗವಿಕಲತೆ ಬಗ್ಗೆ ಸರ್ಕಾರದ ಆದೇಶ ಸಂಖ್ಯೆ: ಮಮಇ 65 ಪಿಹೆಜ್‌ಪಿ 2010 
ದಿನಾ೦ಕ: 18-02-2011 ರಂತೆ ಪ್ರಾಥಮಿಕ ಆರೋಗ್ಯ ಕೇ೦ದ್ರದಲ್ಲಿಯ ವೈದ್ಯಕೀಯ ಪ್ರಾಧಿಕಾರ/ ತಾಲ್ಲೂಕು ಮಟ್ಟದ ವೈದ್ಯಕೀಯ ಪ್ರಾಧಿಕಾರ/ಜಿಲ್ಲಾ 
ಮಟ್ಟದ ವೈದ್ಯಕೀಯ ಪ್ರಾಧಿಕಾರ/ಬೆ೦ಗಳೂರು ವೈದ್ಯಕೀಯ ಪ್ರಾಧಿಕಾರ ಇವರಿಂದ ಪ್ರಮಾಣ ಪತ್ರವನ್ನು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ 
ಪಡೆದಿಟ್ಟುಕೊ೦ಡಿರತಕ್ಕದ್ದು. ಮೂಲ ದಾಖಲಾತಿಗಳ ಪರಿಶೀಲನೆಗೆ ಈ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಪರಿಶೀಲನೆಗೆ ತಪ್ಪದೇ 
ಹಾಜರುಪಡಿಸತಕ್ಕದ್ದು. ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಅಂಗವಿಕಲ ಮೀಸಲಾತಿಯನ್ನು ರದ್ದುಪಡಿಸಲಾಗುವುದು. ಇತರೆ ಯಾವುದೇ 
ನಮೂನೆಯಲ್ಲಿ ಅಂಗವಿಕಲತೆಯ ಬಗ್ಗೆ ಪಡೆಯಲಾಗಿರುವ ಪ್ರಮಾಣ ಪತ್ರಗಳನ್ನು/ಗುರುತಿನ ಚೀಟಿಯ ಪ್ರತಿಗಳನ್ನು ಪರಿಗಣಿಸಲು ಬರುವುದಿಲ್ಲ. 
(ಈ ಪ್ರಮಾಣ ಪತ್ರದ ನಮೂನೆಯನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ). 

೫ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆರವರ ಅಧಿಸೂಚನೆ ಸಂ:ಡಬ್ರ್ಯೂಸಿಡಿ 
261 ಪಿಹೆಚ್‌ಪಿ 2015, ದಿನಾಂಕ:20.01.2016ರ ಪ್ರಕಾರ ದೃಷ್ಟಿ ಮಾಂದ್ಯ (Low 11510೧(!1/), ಶ್ರವಣ ದೋಷ (Haring impairment), 
ಚಲನವಲನ ವೈಕಲ್ಯLocomotor disability (OA, OL, BL ೦%) ಇರುವ ಅಂಗವಿಕಲರಿಗೆ ಮೀಸಲಾತಿ ಕಲ್ಪಿಸಿದ್ದು, ಇದರನ್ವಯ 
ಶೇ.40ಕ್ಕಿಂತ ಕಡಿಮೆ ಇಲ್ಲದಂತಹ ಅ೦ಗವಿಕಲತೆಯುಳ್ಳ ಅಭ್ಯರ್ಥಿಗಳು ಮಾತ್ರ ಈ ಮೀಸಲಾತಿಯನ್ನು ಕೋರಲು ಅರ್ಹರು. 

14. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬೆ೦ಗಳೂರು/ಮೈಸೂರು/ಬೆಳಗಾವಿ/ಕಲಬುರಗಿ ಜಿಲ್ಲಾ ಕೇಂದ್ರಗಳಲ್ಲಿ ಅಥವಾ ಪ್ರಾಧಿಕಾರವು ನಿಗದಿಪಡಿಸುವ ಇತರೆ 
ಯಾವುದೇ ಕೇಂದ್ರ ಸ್ಥಳದಲ್ಲಿ ನಡೆಸಲಾಗುವುದು. ಅಭ್ಯರ್ಥಿಗಳು ಅರ್ಜಿ ನಮೂನೆಯಲ್ಲಿ ಅವರು ಸ್ಪರ್ಧಾತ್ಮಕ ಪರೀಕ್ಷೆ ತೆಗೆದುಕೊಳ್ಳಲು ಇಚ್ಛಿಸುವ 
ಪರೀಕ್ಷಾ ಕೇಂದ್ರವನ್ನು ನಮೂದಿಸತಕ್ಕದ್ದು. ಪರೀಕ್ಷಾ ಕೇಂದ್ರವನ್ನು ನಿಗದಿಪಡಿಸುವುದು ಪ್ರಾಧಿಕಾರದ ಅಂತಿಮ ತೀರ್ಮಾನವಾಗಿರುತ್ತದೆ. ಕಡ್ಡಾಯ 
ಕನ್ನಡ ಭಾಷೆ ಪರೀಕ್ಷೆ ತೆಗೆದುಕೊಳ್ಳುವ ಅಭ್ಯರ್ಥಿಗಳು ಕನ್ನಡ ಭಾಷೆ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೆಂಗಳೂರು ಕೇಂದ್ರವನ್ನು ಮಾತ್ರ ಆಯ್ಕೆ 
ಮಾಡಿಕೊಳ್ಳತಕ್ಕದ್ದು. 

ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಗಳನ್ನು ಸಂಭವನೀಯವಾಗಿ 2017ನೇ ಸಾಲಿನ ಮಾರ್ಚ್‌ ಮಾಹೆಯಲ್ಲಿ 
ನಡೆಸಲಾಗುವುದು. ಪರೀಕ್ಷಾ ವೇಳಾಪಟ್ಟಿಯನ್ನು ಇಲಾಖೆಯ ಅ೦ತರ್ಜಾಲ”£0://8311817118.॥8/ ೧10.17” ನಲ್ಲಿ ನೋಡಬಹುದು. 


ಆಯಾ ಹುದ್ದೆಗಳಿಗೆ ಮೂಲ ದಾಖಲೆಗಳ ಪರಿಶೀಲನೆಯ ದಿನಾಂಕ ನಿಗದಿಪಡಿಸಿದಾಗ ಅರ್ಹತಾ ಪಟ್ಟಿಯನ್ನು ಇಲಾಖೆಯ ಅಂತರ್ಜಾಲದಲ್ಲಿ 
ಬಿತ್ತರಿಸಲಾಗುವುದು. ಈ ಬಗ್ಗೆ ಪತ್ರಿಕೆಗಳಲ್ಲಿ ಪ್ರಕಟಣೆ ಹಾಗೂ ಟಿಪ್ಪಣಿ ಮೂಲಕ ಮಾಹಿತಿ ನೀಡಲಾಗುವುದು/ಇ-ಮೇಲ್‌ ಮೂಲಕ ಸಂದೇಶ 
ನೀಡಲಾಗುವುದು. ಅರ್ಹ ಅಭ್ಯರ್ಥಿಗಳು ಸೂಚನಾ ಪತ್ರಗಳನ್ನು ಇಲಾಖೆಯ ವೆಬ್‌ಸೈಟ್‌ನಿಂದ ಡೌನ್‌ಲೋಡ್‌ ಮಾಡಿಕೊಂಡು ನಿಗದಿತ 
ಸ್ಥಳ/ದಿನಾಂಕ/ಸಮಯಕ್ಕೆ ಮೂಲ ದಾಖಲಾತಿಗಳೊಂದಿಗೆ ಪರಿಶೀಲನೆಗೆ ಇಲಾಖೆಯ ಕಛೇರಿಯಲ್ಲಿ ಹಾಜರಾಗತಕ್ಕದ್ದು. 


15. ಇಲಾಖೆಯೊಡನೆ ಪತ್ರ ವ್ಯವಹಾರ : 


ಇಲಾಖೆಯು ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸುವುದಿಲ್ಲ. ಆದುದರಿಂದ, ಅಭ್ಯರ್ಥಿಗಳು ಅರ್ಜಿ ಭರ್ತಿ ಮಾಡುವಾಗ 


ಜಾಗರೂಕತೆಯಿಂದ ಭರ್ತಿ ಮಾಡತಕ್ಕದ್ದು. 


ವಿಳಾಸ ಬದಲಾವಣೆ ಇದ್ದಲ್ಲಿ ಮಾತ್ರ ಅಭ್ಯರ್ಥಿಗಳು ಲಿಖಿತ ಮನವಿಯ ಮೂಲಕ ಇಲಾಖೆಯ ಗಮನಕ್ಕೆ ತರತಕ್ಕದ್ದು. ಈ ವಿಳಾಸ 
ಬದಲಾವಣೆಯನ್ನು ಪರಿಗಣಿಸಲು ಇಲಾಖೆಯು ಪ್ರಯತ್ನಿಸುವುದು. ಆದಾಗ್ಯೂ ಈ ವಿಚಾರದಲ್ಲಿ ಇಲಾಖೆಯು ಯಾವುದೇ ಜವಾಬ್ದಾರಿಯನ್ನು 
ವಹಿಸಿಕೊಳ್ಳುವುದಿಲ್ಲ. ಈ ಬಗ್ಗೆ ಅಭ್ಯರ್ಥಿಗಳು ಎಚ್ಚರ ವಹಿಸತಕ್ಕದ್ದು. ಅಭ್ಯರ್ಥಿಗಳು ಇಲಾಖೆಯೊಡನೆ ಸಂಪರ್ಕಿಸಲೇಬೇಕಾದ ಸಂದರ್ಭದಲ್ಲಿ ತಮ್ಮ 


್ರ್ರ್‌ 
ಮನವಿಯಲ್ಲಿ ಈ ಕೆಳಕಂಡ ಮಾಹಿತಿಗಳು ಒಳಗೊಂಡಿರಬೇಕು 
() ಹುದ್ದೆಯ / ವಿಷಯದ ಹೆಸರು 


೪೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ಭಾಗ ೫ 


(ii) ಅಭ್ಯರ್ಥಿಯ ಪೂರ್ಣ ಹೆಸರು (ಬಿಡಿ ಅಕ್ಷರಗಳಲ್ಲಿ) 
(॥) ಅರ್ಜಿಯಲ್ಲಿ ನಮೂದಿಸಿರುವ ಅಂಚೆ ವಿಳಾಸ 
16. ಪ್ರಾಮುಖ್ಯವಾದ ಸೂಚನೆಗಳು :- 


ಅಭ್ಯರ್ಥಿಯ ಇತ್ತೀಚಿನ ಪಾಸ್‌ಪೋರ್ಟ್‌ ಅಳತೆಯ ಭಾವಚಿತ್ರವನ್ನು ಹಾಗೂ ಕಪ್ಪು ಶಾಹಿಯ ಸೈಜ್‌/ಮಾರ್ಕರ್‌ ಪೆನ್‌ಲ್ಲಿ ಸಹಿಯನ್ನು 
ನಿಗದಿಪಡಿಸಿದ ಅಳತೆಯಲ್ಲಿ ಸ್ಕ್ಯಾನ್‌ ಮಾಡಿ ಅರ್ಜಿಗೆ UPLOAD ಮಾಡಬೇಕು. ಭಾವಚಿತ್ರ ಹಾಗೂ ಸಹಿಯನ್ನು UPL೦Aರ ಮಾಡದ ಅರ್ಜಿಗಳು 
ತಿರಸ್ಕೃತಗೊಳ್ಳುತ್ತವೆ. ಈ ಕೆಳಕಂಡ ಪ್ರಮಾಣ ಪತ್ರಗಳನ್ನು ನಿಗದಿತ ನಮೂನೆಯಲ್ಲಿ ೦ LINE ಮೂಲಕ ಅರ್ಜಿ ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ 
ದಿನಾಂಕದೊಳಗೆ ಸಂಬಂಧಪಟ್ಟ ಪ್ರಾಧಿಕಾರಿಗಳಿಂದ ಪಡೆದಿಟ್ಟುಕೊಂಡು ವಯೋಮಿತಿ/ವಿದ್ಯಾರ್ಹತೆಗೆ ಸಂಬಂಧಿಸಿದ ದಾಖಲೆಗಳನ್ನು ಮೂಲ ದಾಖಲಾತಿಯ 
ಪರಿಶೀಲನೆಗೆ ಅರ್ಹರಾದಾಗ ಆ ಸಮಯದಲ್ಲಿ ಅದೇ ಮೀಸಲಾತಿ ಪ್ರಮಾಣ ಪತ್ರದ ಹಾಗೂ ಇತರೇ ಪ್ರಮಾಣ ಪತ್ರಗಳ ಮೂಲ ಪ್ರತಿಯನ್ನು ಪರಿಶೀಲನೆಗೆ 
ಹಾಜರುಪಡಿಸಬೇಕು. ಅರ್ಜಿ ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ನಂತರ ಪಡೆದ ಯಾವುದೇ ಪ್ರಮಾಣ ಪತ್ರಗಳನ್ನು 
ಪರಿಗಣಿಸಲಾಗುವುದಿಲ್ಲ ಹಾಗೆಯೇ ಯಾವುದೇ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ನಿಗದಿಪಡಿಸಿರುವ ನಮೂನೆಗಳಲ್ಲಿರದಿದ್ದಲ್ಲಿ ಮತ್ತು ತಪ್ಪಿದ್ದಲ್ಲಿ ಸದರಿ 
ಮೀಸಲಾತಿಯನ್ನು ತಿರಸ್ಕರಿಸಲಾಗುವುದು / ಅಭ್ಯರ್ಥಿತ್ವವನ್ನು ಅನರ್ಹಗೊಳಿಸಲಾಗುವುದು. 

1. ಹುದ್ದೆಗೆ ನಿಗದಿಪಡಿಸಿದ ಶುಲ್ಕವನ್ನು ಕೆನರಾ ಬ್ಯಾಂಕ್‌ನಲ್ಲಿ ಪಾವತಿಸಿದ ಚಲನ್‌/ವಿವರದ ಪ್ರತಿ. 


2. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಹುದ್ದೆಗಳಿಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯನ್ನು ಪಡೆದಿರುವ ಬಗ್ಗೆ ಎಲ್ಲಾ 
ವರ್ಷಗಳ /ಸೆಮಿಸ್ಪರ್‌ಗಳ ಅಂಕಪಟ್ಟಿಗಳು ಹಾಗೂ ಘಟಿಕೋತ್ಸವದ ಪ್ರಮಾಣ ಪತ್ರಗಳು/ಪಿಡಿಸಿ/ ಗೇಡ್‌ನ್ನು ಶೇಕಡವಾರು ಅಂಕಗಳಿಗೆ ಪರಿವರ್ತಿಸಿದ 
ವಿಶ್ವವಿದ್ಯಾಲಯದಿಂದ ಪಡೆದ ಪ್ರಮಾಣ ಪತ್ರ 

3. ಜನ್ಮ ದಿನಾಂಕವನ್ನು ನಮೂದಿಸಿರುವ ಎಸ್‌.ಎಸ್‌.ಎಲ್‌.ಸಿ. ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣ ಪತ್ರ. 

4 ಸೈನಿಕ ಸೇವೆಯಿಂದ ಬಿಡುಗಡೆಯಾದ ಪ್ರಮಾಣ ಪತ್ರ ಮತ್ತು ಪಿಂಚಣಿ/ಗ್ರಾಚ್ಮುಟಿ ಪಡೆಯುತ್ತಿರುವ ಪ್ರಮಾಣ ಪತ್ರ/ಮಾಜಿ ಸೈನಿಕ 


ಮ 


ಅವಲಂಬಿತರಾಗಿದ್ದಲ್ಲಿ, ಮಾಜಿ ಸೈನಿಕರು ಸೇವೆಯಲ್ಲಿರುವಾಗ ಮೃತಪಟ್ಟಿದ್ದಲ್ಲಿ ಅಥವಾ ಖಾಯಂ ಆಗಿ ಗಾಯಗೊಂಡಿರುವ ಪ್ರಮಾಣ ಪತ್ರ 


ಆಟಂ ಕೈ 


ಅನುಬಂಧಿಸಿರುವ ನಮೂನೆಯಲ್ಲಿ(ಮಾಜಿ ಸೈನಿಕ ಮೀಸಲಾತಿ ಕೋರಿದ್ದಲ್ಲಿ) 


wm 
ಬ. 


ರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ-1, ಪ್ರವರ್ಗ-2ಎ, ಪ್ರವರ್ಗ-2ಬಿ, ಪ್ರವರ್ಗ-3ಎ ಮತ್ತು ಪ್ರವರ್ಗ-3ಬಿ ಮೀಸಲಾತಿ ಪ್ರಮಾಣ ಪತ್ರಗಳು 


ಟಿ 


ಸ್ತುತ ಚಾಲ್ತಿಯಲ್ಲಿರುವ ನಮೂನೆಗಳಲ್ಲಿ (ಮೀಸಲಾತಿ ಕೋರಿದ್ದಲ್ಲಿ) 


(೬ 


(ಶೆ 


ಮೀಣ ಮೀಸಲಾತಿ ಪ್ರಮಾಣ ಪತ್ರ ನಮೂನೆ-1 ಮತ್ತು 2ರಲ್ಲಿ (ಸಾಮಾನ್ಯ ಅರ್ಹತೆ/ಗ್ರಾಮೀಣ ಮೀಸಲಾತಿ ಕೋರಿದ ಅಭ್ಯರ್ಥಿಗಳು) (ಪರಿಶಿಷ್ಟ 
ಜಾತಿ/ಪರಿಶಿಷ್ಟ ಪಂಗಡ/ಪ್ರವರ್ಗ-1/ಪ್ರವರ್ಗ-2ಎ/ಪ್ರವರ್ಗ-2ಬಿ/ ಪ್ರವರ್ಗ-3ಎ/ ಪ್ರವರ್ಗ-3ಬಿ ಮೀಸಲಾತಿಯೊಂದಿಗೆ ಗ್ರಾಮೀಣ ಮೀಸಲಾತಿ 
ಕೋರಿದ ಅಭ್ಯರ್ಥಿಗಳು ನಮೂನೆ-2 ರಲ್ಲಿ ಮಾತ್ರ) 

7. ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರ (ಮೀಸಲಾತಿ ಕೋರಿದ್ದಲ್ಲಿ 

8. ಅಂಗವಿಕಲ ಮೀಸಲಾತಿ ಪ್ರಮಾಣ ಪತ್ರ (ಮೀಸಲಾತಿ ಕೋರಿದ್ದಲ್ಲಿ 

9. ಸೇವಾನುಭವ ಪ್ರಮಾಣ ಪತ್ರಗಳು (ನಿಗದಿಪಡಿಸಿದಲ್ಲಿ) 

10. ಸರ್ಕಾರಿ ಸೇವೆಯಲ್ಲಿರುವ/ಸೇವೆ ಸಲ್ಲಿಸಿದ ಅಭ್ಯರ್ಥಿಗಳು ನಿರಾಕ್ಷೇಪಣೆ/ ಸೇವಾ ಪ್ರಮಾಣ ಪತ್ರ 


17. ವಿಶೇಷ ಸೂಚನೆಗಳು :- 


(1) ONLINE ಮೂಲಕ ಅರ್ಜಿ ಸಲ್ಲಿಸುವಾಗ ಎಲ್ಲಾ ಮಾಹಿತಿಗಳನ್ನು ಸರಿಯಾಗಿ ಭರ್ತಿ ಮಾಡಿರುವ ಬಗ್ಗೆ ಖಚಿತಪಡಿಸಿಕೊಂಡು ನಂತರ ಅದರ 
ಒಂದು ಪ್ರತಿಯನ್ನು ಡೌನ್‌ಲೋಡ್‌ ಮಾಡಿಕೊಂಡು ಮತ್ತು ಶುಲ್ಕ ಪಾವತಿಯ ಚಲನ್‌ ಅನ್ನು ನೇಮಕಾತಿ ಪ್ರಕ್ರಿಯೆ ಮುಗಿಯುವವರೆಗೂ 
ಭದ್ರವಾಗಿ ತೆಗೆದಿಟ್ಟುಕೊಂಡಿರತಕ್ಕದ್ದು. 

(2) ಈಗಾಗಲೇ ಸರ್ಕಾರಿ ಸೇವೆಯಲ್ಲಿರುವ/ಸೇವೆ ಸಲ್ಲಿಸಿದ ಅಭ್ಯರ್ಥಿಗಳು ಅವರುಗಳ ನೇಮಕಾತಿ ಪ್ರಾಧಿಕಾರಿಗಳಿ೦ದ ಅರ್ಜಿ ಸಲ್ಲಿಸಲು ಕೊನೆಯ 
ದಿನಾಂಕದೊಳಗೆ ನಿಗದಿತ ನಮೂನೆಯಲ್ಲಿ ಅನುಮತಿಯನ್ನು/ಸೇವಾ ಪ್ರಮಾಣ ಪತ್ರವನ್ನು ಪಡೆದಿಟ್ಟುಕೊಂಡಿರತಕ್ಕದ್ದು ಹಾಗೂ ಸೇವಾ 
ವಿವರಗಳನ್ನು ಅರ್ಜಿಯಲ್ಲಿ ನಮೂದಿಸಬೇಕು. ಮೂಲ ದಾಖಲಾತಿಯ ಪರಿಶೀಲನೆಯ ಸಮಯದಲ್ಲಿ ಮೂಲ ನಿರಾಕ್ಷೇಪಣೆ/ಸೇವಾ ಪ್ರಮಾಣ 
ಪತ್ರವನ್ನು ಹಾಜರುಪಡಿಸತಕ್ಕದ್ದು ತಪ್ಪಿದ್ದಲ್ಲಿ ಅನರ್ಹಗೊಳಿಸಲಾಗುವುದು. ಕ್ರೋಡಿಕೃತ ನಿರಾಕ್ಷೇಪಣೆ ಪ್ರಮಾಣ ಪತ್ರ ಪಡೆದಂತಹ ಅಭ್ಯರ್ಥಿಗಳು 
ಅವರ ನೇಮಕಾತಿ ಪಾಧ್ರಿಕಾರದ ಸಹಿ/ಮೊಹರುನೊಂದಿಗೆ ದೃಢೀಕರಣ ಪಡೆದು ಸಲ್ಲಿಸಬೇಕು. 

(3) ಶುಲ್ಕ ಪಾವತಿಸಲು ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ ಆ ದಿನಾಂಕದ ಮಾರನೆಯ ಕೆಲಸದ ದಿನವು 
ಕೊನೆಯ ದಿನಾಂಕವಾಗುವುದು. 

18. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆಗಳು :- 
ಇಲಾಖೆಯ ಕೇಂದ್ರ ಕಛೇರಿ: 080-22074107 


ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ: 080-23460460 


ಭಾಗ ೫ 


19. ದುರ್ನಡತೆ :- 
ಒಬ್ಬ ಅಭ್ಯರ್ಥಿಯು ನಕಲಿ ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು 


ಗ್ರ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ 


೪೨೩ 


ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು ಅಥವಾ ವಾಸ್ತವಿಕ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ 
ನಡೆಸಲಾದ ಪರೀಕ್ಷೆಯಲ್ಲಿ/ಸಂದರ್ಶನದಲ್ಲಿ ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಅನುಸರಿಸಲು ಪ್ರಯತ್ನಿಸಿರುವನೆಂದು ಅಥವಾ ಅವರ 
ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು, ಕಂಡುಬಂದಲ್ಲಿ ಅವನು/ಅವಳು ಸ್ವತ: 
ಕ್ರಿಮಿನಲ್‌ ವ್ಯವಹರಣೆಗಳಿಗೆ ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದಲ್ಲದೆ; ಹುದ್ದೆಯ ಆಯ್ಕೆಯಿಂದ ಅಭ್ಯರ್ಥಿತ್ವವನ್ನು ರದ್ದುಪಡಿಸಲಾಗುವುದು. 
ಕೃಷಿ ಆಯುಕ್ತರು ಹಾಗೂ ಅಧ್ಯಕ್ಷರು 
ರಾಜ್ಯ ಮಟ್ಟದ ಆಯ್ಕೆ ಸಮಿತಿ 


1. ಸಹಾಯಕ ಕೃಷಿ ನಿರ್ದೇಶಕರ ಹುದ್ದೆಗಳ ವರ್ಗೀಕರಣ(ಉಳಿಕೆ ವೃಂದ) 


ಅನುಬಂಧ-4 
(ಹುದ್ದೆಗಳ ವರ್ಗೀಕರಣ) 


ಹುದೆಗಳ ಸಂಖ್ದೆ:53 
ಬ K) 















































































































































ಹುದ್ದೆ ಹುದ್ದೆಯ 
ನ ಸೃ ವಯೋ ಮಿತಿ 
ಗಳ ಪದನಾಮ ವೇತನ ಹುದ್ದೆಗೆ ನಿಗದಿಪಡಿಸಲಾದ 
ಣಿ (ವಯಸ್ಸು ಹುದ್ದೆಗಳ ವರ್ಗೀಕರಣ 
ಅನುಕ್ರಮ ಮತ್ತು ಶ್ರೇಣಿ ವಿದ್ಯಾರ್ಹತೆ ನ 8 
ವರ್ಷಗಳಲ್ಲಿ) 
ಸಂಖ್ಯೆ ಸಂಖ್ಯೆ ಈ 
1 2 3 4 5 6 
ಭಾರತದಲ್ಲಿ ಕಾನೂನು ಕನಿಷ್ಠ - 18 
pe ಮೀಸ 
ಸಹಾಯಕ ಸ್ರ! ಜೇತಾ ಸ್ಟಾಲ್‌ ಗರಿಷ್ಠ - 35 ಇ | ಮ |ಗ್ರಾ | ಮಾ. | ಕಮಾಅ | ಅಂವಿ | ಒಟ್ಟು 
4 ಯಾವುದೇ ಲಾತಿ 
ಫಟ 28100- 
2 ಪ.ಜಾ 2 2 3 1 1 ದ 9 
ನಿರ್ದೇಶಕರು 50100 ಕೃಷಿ ವಿಶ್ವ ವಿದ್ಯಾ ಬಿ ಈ 
ಸ ನಿಲಯದಿಂದ ಪ.ಪಂ 1 - ಹ ಈ ಸ್ರ | 1 
ಪ್ರ-2ಬಿ 
(ಐ.ಸಿ.ಎ.ಆರ್‌ ಮಾನ್ಯತೆ ಪ್ರ-1 ಜ್ನ 1 1 Ak ಪ & 2 
ಪ್ರ-ಎ 138 
ಹೊಂದಿದ) ಸ್ನಾತಕೋತ್ತರ FT K | ಜಿ § 8 
ಎಂ.ಎಸ್ಸಿ(ಕೃಷಿ) ಪದವಿ ಪ್ರ-3ಬಿ 
ಪಡೆದಿರಬೇಕು. ಸ ಇಷ್ಟ ಬ ಸ ಈ 3 2 
Must be holder of | ಪತನ ನ 2 | KH ತ & _ 
ಶಿ i ಪ್ರ-ತಿಬಿ ದ 1 1 1 ದ ದ 3 
Master's Degree in ಚತು i ಪ್ರ 
Agriculture RE I 
ಸ 
awarded by any ಪ್ರ-1 6 ಚ | 3 ಕ (LV) 26 
University 
| ಒಟ್ಟು 12 17 15 6 2 14 53 
established by Law 
and accredited to 
Indian Council of 
Agricuflture 
Research (ICAR) 
ಸಂಕ್ಷೇಪ : ಇ - ಇತರೆ / ಮ - ಮಹಿಳೆ / ಗ್ರಾ - ಗ್ರಾಮೀಣ / ಮಾ.ಸ - ಮಾಜಿ ಸೈನಿಕ / ಕಮಾ.ಅ. - ಕನ್ನಡ ಮಾಧ್ಯಮ ಅಭ್ಯರ್ಥಿ 1 
ಪ.ಜಾ - ಪರಿಶಿಷ್ಟ ಜಾತಿ / ಪ.ಪಂ. - ಪರಿಶಿಷ್ಟ ಪಂಗಡ / ಪ್ರ - ಪ್ರವರ್ಗ / ಸಾ.ಅ. - ಸಾಮಾನ್ಯ ಅರ್ಹತೆ / ಅಂ.ವಿ - ಅಂಗವಿಕಲ 
* ಅಂಗವಿಕಲರಿಗೆ ಮೀಸಲಿರಿಸಿರುವ ಹುದ್ದೆಗಳ ಅಂಗವಿಕಲತೆಯ ವಿವರ: Low vision(LV}-ದೃಷ್ಠಿಮಾಂದ್ಯ 
2. ಕೃಷಿ ಅಧಿಕಾರಿ ಹುದ್ದೆಗಳ ವರ್ಗೀಕರಣ (ಉಳಿಕೆ ವೃಂದ) ಹುದ್ದೆಗಳ ಸಂಖ್ಯೆ : 300 
ಹುದ್ದೆಯ 
ಹುದ್ದೆಗಳ 3 ವಯೋಮಿತಿ 
ಪದನಾಮ ವೇತನ ಹುದೆಗೆ ನಿಗದಿಪಡಿಸಲಾದ 
ಅನುಕ್ರಮ ಈ (ವಯಸು ಹುದೆಗಳ ವರ್ಗೀಕರಣ 
ಮತ್ತು ಶ್ರೇಣಿ ವಿದ್ಯಾರ್ಹತೆ ಗ % 
ಸಂಖ್ಯೆ ನ ವರ್ಷಗಳಲ್ಲಿ) 
ಸಂಖ್ಯೆ 
1 2 3 4 5 6 
ಭಾರತದಲ್ಲಿ ಕಾನೂನು ರೀತ್ಯಾ | ಕನಿಷ್ಠ - 18 PU ತ 
ಹಾತಿ ಕ ¢ ಕ್ಸ್‌ 
ಕೃಷಿ ಕ್‌ 228002 ಸ್ಥಾಪಿಸಲಾದ ಯಾವುದೇ ಗರಿಷ್ಠ - 35 ಮೀಸಲಾತಿ ಇ ಮ ಗ್ರಾ ೆ Sp ಅಂ.ವಿ ಒಟ್ಟು 
ಅಧಿಕಾರಿ 43200 | ಕೃಷಿ ವಿಶ್ವ ವಿದ್ಯಾ 
ಪ.ಜಾ 12 13 14 4 3 1 (LW) 47 
300 ನಿಲಯದಿಂದ (ಐ.ಸಿ.ಎ.ಆರ್‌ 





























೪೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ಭಾಗ ೫ 



















































































1 2 3 4 5 6 
ಮಾನ್ಯತೆ ಹೊಂದಿದ) ಪ್ರ-2ಎ ಮಾ. ಕ. 
ಮೀಸಲಾತಿ ಇ ಮ ಗ್ರಾ ಅಂ.ವಿ ಒಟ್ಟು 
ಸ್ನಾತಕೋತ್ತರ ಬಿ.ಎಸ್ಸಿ(ಕೃಷಿ) ಪಿಬಿ ಸೈ ಮಾ.ಅ 
ಪದವಿ ಪಡೆದಿರಬೇಕು. NE ಸ್‌ 4 |, I ಡ್‌ | 9 
Must be holder of a ಜ್‌ ಪ್ರ-1 2 5 3 ಹೆ ಹ್‌ 11 
Bachelor's Degree in 
} ಪ್ರ-2ಎ 12 15 10 4 2 1 (LV) 44 
Agriculture awarded 
by any Agricultural ಪ.ಜಾ ಪ್ರಭ 2 ಶಿ % ಸ ಸ 12 
University ಪ.ಪಂ ೬40 ಪ್ರ-3ಎ 2 4 3 ದ ದ 10 
established by law ಜ್ಜ ಪ್ರ-ಬಿ 4 5 3 2 1 ಚ 15 
and accredited to 
ಸಾ.ಅ 6 
Indian Council of 
{LV-3/ 
Agriculture Research 36 48 42 1 9 152 
LD-2/ 
(ICAR) 
(1-1) 
ಒಟ್ಟು 74 | 98 80 25 15 8+ 300 
ಸಂಕ್ಷೇಪ: ಇ - ಇತರೆ / ಮ - ಮಹಿಳೆ / ಗ್ರಾ - ಗ್ರಾಮೀಣ / ಮಾ.ಸ - ಮಾಜಿ ಸೈನಿಕ / ಕ.ಮಾ.ಅ. - ಕನ್ನಡ ಮಾಧ್ಯಮ ಅಭ್ಯರ್ಥಿ 1 
ಪ.ಜಾ - ಪರಿಶಿಷ್ಟ ಜಾತಿ / ಪ.ಪಂ. - ಪರಿಶಿಷ್ಟ ಪಂಗಡ / ಪ್ರ - ಪ್ರವರ್ಗ / ಸಾ.ಅ. - ಸಾಮಾನ್ಯ ಅರ್ಹತೆ / ಅಂ.ವಿ - ಅಂಗವಿಕಲ 


* ಅಂಗವಿಕಲರಿಗೆ ಮೀಸಲಿರಿಸಿರುವ ಹುದ್ದೆಗಳ ಅಂಗವಿಕಲತೆಯ ವಿವರ : Low vision(LV)-ದೃಷ್ಠಿಮಾಂದ್ಯ, Hearing impairment(HI)-ಶವಣದೋಷ್ಮ 
Locomotor disability{LD (OA, OL, BL, OAL)}-ಚಲನ ವಲನ ವೈಕಲ್ಯ 




































































3. ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ವರ್ಗೀಕರಣ (ಉಳಿಕೆ ವೃಂದ) ಹುದ್ದೆಗಳ ಸಂಖ್ಯೆ : 43 
ಹುದ್ದೆ ಹುದ್ದೆಯ 
ಎ 0 
ಗಳ ಪದ ವಯೋ ಮಿತಿ 
ವೇತನ ಹುದ್ದೆಗೆ ನಿಗದಿಪಡಿಸಲಾದ 
ಅನು ನಾಮ (ವಯಸ್ಸು ಹುದ್ದೆಗಳ ವರ್ಗೀಕರಣ 
ಶ್ರೇಣಿ ವಿದ್ಯಾರ್ಹತೆ 
ಕ್ರಮ ಮತು ವರ್ಷಗಳಲ್ಲಿ 
ಸಂಖ್ಯೆ ಸಂಖ್ಯೆ 
1 2 3 4 ದ್ರ 6 
ಭಾರತದಲ್ಲಿ ಕಾನೂನು ಕನಿಷ್ಠ - 18 ಈ 
ಸಹಾಯಕ | ₹ 21600 ರೀತ್ಯಾ ಸ್ಥಾಪಿಸಲಾದ ಗರಿಷ್ಠ - 35 ಮೀಸಲಾತಿ ಇ | ಮ ಗ್ರಾ |ಮಾಸ್ಕೆ AY [೫ 
ಕೃಷಿ 40050 | ಯಾವುದೇ 
ಪ.ಜಾ 2 2 5 ದ ವ್ಯ ತ 9 
ಅಧಿಕಾರಿ ಕೃಷಿ ವಿಶ್ವ ವಿದ್ಧಾ 
ಸ ಲ ಪ p) ಪಂ 
ಪ್ರ-2ಎ ಪ.ಪಂ 1 ವ ಡೆ 5 ತ 1 
43 ನಿಲಯದಿಂದ (ಐ.ಸಿ.ಎ.ಆರ್‌ 
ಪ್ರಕಟಿ ಪ-1 1 1 
ಮಾನ್ಯತೆ ಹೊಂದಿದ) ರ್ಜ § 7 § ಹ § 
ಪ-3ಎ | 38 
ಸ್ನಾತಕೋತ್ತರ ಬಿ.ಎಸ್ಸಿ(ಕೃಷಿ) ಆ ಪ್ರ-2ಎ 1 
Pp 14 1 2 2 ದ ದ 6 
ಪದವಿ ಪಡೆದಿರಬೇಕು. ಪ್ರ-3ಬಿ (LW) 
Must be holder of ಪ್ರ-2ಬಿ ಚ ¥ 1 A ಕ 4 
a Bachelor's Degree | _ 
ಪ.ಜಾ ಪ ಕ್ಷ ಯ ಇ ಇ ಇ 
ಡಿ ಕ ಪ-3ಎ 1 1 
in Agriculture 
awarded by any ಪ.ಪಂ ೫40 ಪ್ರ-3ಬಿ A ಖಿ AR pl ತ್ರ ತ್ರ _ 
Agricultural ಪ” 
ಜಟೆ ಲ ಸಾ.ಅ 8 7 4 ದ 2 | 21 
University 
established by law ಒಟ್ಟು 15 13 12 — 2 1+ 43 
and accredited to 
Indian Council of 
Agriculture 
Research (ICAR) 




















ಸಂಕ್ಷೇಪ : ಇ. - ಇತರೆ / ಮ - ಮಹಿಳೆ / ಗ್ರಾ - ಗ್ರಾಮೀಣ / ಮಾ.ಸ - ಮಾಜಿ ಸೈನಿಕ / ಕ.ಮಾ.ಅ. - ಕನ್ನಡ ಮಾಧ್ಯಮ ಅಭ್ಯರ್ಥಿ 1 
ಪ.ಜಾ - ಪರಿಶಿಷ್ಟ ಜಾತಿ / ಪ.ಪಂ. - ಪರಿಶಿಷ್ಟ ಪಂಗಡ / ಪ್ರ - ಪ್ರವರ್ಗ / ಸಾ.ಅ. - ಸಾಮಾನ್ಯ ಅರ್ಹತೆ / ಅಂ.ವಿ - ಅಂಗವಿಕಲ 


* ಅಂಗವಿಕಲರಿಗೆ ಮೀಸಲಿರಿಸಿರುವ ಹುದ್ದೆಗಳ ಅಂಗವಿಕಲತೆಯ ವಿವರ : Low vision(LV)-ದೃಷ್ಟಿಮಾಂದ್ಯ 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ 


























ಅನುಬಂಧ-1 
ಪರೀಕ್ಷಾ ಕೇಂದ್ರಗಳು 

1. ಬೆಂಗಳೂರು Bengaluru 
2. |ಮೆ ಸೂರು Mysuru 
3. | ಬೆಳಗಾವಿ Belagavi 
4. ಕಲಬುರಗಿ Kalaburagi 

ಅನುಬಂಧ-2 

ಪಠ್ಯಕ್ರಮ 


೪೨೫ 


1. ಪಠ್ಯಕ್ರಮ (ಸಾಮಾನ್ಯ ಜ್ಞಾನ) :-ಪ್ರಸಕ್ತ ವಿದ್ಯಮಾನಗಳು, ಸಾಮಾನ್ಯ ವಿಜ್ಞಾನ, ಭಾರತೀಯ ಇತಿಹಾಸ, ಭಾರತೀಯ ಭೂಗೋಳ, ಸಮಾಜ ವಿಜ್ಞಾನ, 


ಸಾಮಾನ್ಯ ಮಿದುಳಿದ ಸಾಮರ್ಥ್ಯ, ಪ್ರತಿದಿನ ಗಮನಿಸುವ ವಿದ್ಯಮಾನಗಳು ಮತ್ತು ಪ್ರಾಯೋಗಿಕ ಜ್ಞಾನ. 
2. ನಿರ್ಧಿಷ್ಟ ಪ್ರಶ್ನೆ ಪತ್ರಿಕೆ :- 
























































ಕ್ರ.ಸಂ ಪಠ್ಯಕ್ರಮ ಅಂಕಗಳು 
1. ಬೇಸಾಯ ಶಾಸ್ತ್ರ (Agronomy) 36 
2. ಕೃಷಿ ಅರ್ಥಶಾಸ್ತ್ರ (Agriculture Economics) 16 
3: ಕೃಷಿ ಇಂಜಿನಿಯಿರಿ೦ಗ್‌ (Agriculture Engineering) 12 
4. ಕೀಟ ಶಾಸ್ತ್ರ (Agriculture Entomology) 22 
ನಃ ಕೃಷಿ ವಿಸ್ತರಣೆ (Agriculture Extension) 12 
6. ಕೃಷಿ ಸೂಕ್ಷ್ಮ ಜೀವಶಾಸ್ತ್ರ (Agricultural Micro-Biology) 8 
7. ಪ್ರಾಣಿ ವಿಜ್ಞಾನ (Animal Science) 6 
8. ಜೈವಿಕ ತಂತ್ರಜ್ಞಾನ (Biotechnology) 4 
9, ಬೆಳೆ ಶರೀರ ಶಾಸ್ತ್ರ (Crop Physiology) 4 
10. ಆಹಾರ ವಿಜ್ಞಾನ ಹಾಗೂ ಪೌಶ್ಚಿಕತೆ (೯೦೦೮ Science and Nutrition) 2 
11, ಅರಣ್ಯ ಹಾಗೂ ಪರಿಸರ ವಿಜ್ಞಾನ (Forestry and Environmental Science) 4 
12. ತೋಟಗಾರಿಕೆ (ೈಂticulture) 20 
13. ಸಸ್ಯ ರೋಗಶಾಸ್ತ್ರ (Plant Pathology) 18 
14. ಬೀಜ ವಿಜ್ಞಾನ ಹಾಗೂ ತಾಂತಿಕತೆ (Seed Science and Technology) 4 
15. ಮಣ್ಣು ವಿಜ್ಞಾನ ಹಾಗೂ ಕೃಷಿ ರಸಾಯನ ಶಾಸ್ತ್ರ (Soil Science and Agricultural Chemistry) 16 
16. ಅನುವಂಶೀಯತೆ ಹಾಗೂ ತಳಿ ಅಭಿವೃದ್ಧಿ (Genetics and Plant Breeding) 16 
ಒಟ್ಟು 200 





























ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಪಠ್ಯಕ್ರಮ:- ಅಧಿಸೂಚನೆ ಸಂ:ಎಜಿಡಿ 28 ಎಎನ್‌ಇ 2015, ದಿನಾಂಕ: 19.112016ನ್ನು ನೋಡುವುದು. 
ಎಸ್‌.ಎಸ್‌.ಎಲ್‌.ಸಿ.ಪರೀಕ್ಷೆಯ ಕನ್ನಡ ಪ್ರಥಮ ಭಾಷೆಯ ಮಟ್ಟದ ವಿವರಣಾತ್ಮಕ ಪತ್ರಿಕೆ. 
ಕ್ರ.ಸಂ. ಪಠ್ಯಕ್ರಮ ಅಂಕಗಳು 
1. ವಿಷಯದ ಸಮಗ್ರ ಅರ್ಥೈಸುವಿಕೆ 25 
2. ಪದ ಪ್ರಯೋಗ 25 
3. ವಿಷಯ ಸಂಕ್ಷೇಪಣೆ 25 
4. ಪದಜ್ಞಾನ 25 
5. ಲಘು ಪ್ರಬಂಧ 25 
6. ಇಂಗ್ಲೀಷ್‌ನಿಂದ ಕನ್ನಡಕ್ಕೆ ಭಾಷಾಂತರ 25 
ಒಟ್ಟು 150 

















೪೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ಭಾಗ ೫ 


ಅನುಬಂಧ-3 
(ಮೀಸಲಾತಿ ಪ್ರಮಾಣ ಪತ್ರಗಳು) 
(ಪ.ಜಾ /ಪ.ಪಂ.ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) ನಮೂನೆ-ಡಿ 
(ನಿಯಮ 3ಎ (2) (3) ನೋಡಿ) 
ಅನುಸೂಚಿತ ಅಥವಾ ಅನುಸೂಚಿತ ಬುಡಕಟ್ಟುಗಳಿಗೆ (ಪ.ಜಾ/ಪ.ಪಂ) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ ಪ್ರಮಾಣ ಪತ್ರಗಳ ನಮೂನೆ 


ಪ್ರಮಾಣ ಪತ್ರ 
ES, ರಾಜ್ಯದ / ಕೇಂದ್ರಾಡಳಿತ ಪ್ರದೇಶದ * ಯ ಜೆಲ್ಲೆಯ / ವಿಭಾಗದ 
PS ARR ಗ್ರಾಮ / ಪಟ್ಟಣದ * ನಿವಾಸಿಯಾದ ಶ್ರೀ / ಶೀಮತಿ ಎ.ಎ. ಎ೦ಬುವವರ ಮಗ / ಮಗಳಾದ 
ಶ್ರೀ/ಶ್ರೀಮತಿ ಸಸ ಸತಾ ಇವರು ಅನುಸೂಚಿತ ಜಾತಿ/ಅನುಸೂಚಿತ ಬುಡಕಟ್ಟು * ಎಂದು ಮಾನ್ಯ ಮಾಡಲಾಗಿರುವ ಜಾತಿ/ಬುಡಕಟ್ಟಿಗೆ ಜೇ 


ಸೇರಿರುತ್ತಾರೆ೦ದು ಪ್ರಮಾಣಿಕರಿಸಿದೆ. 

$ ಸಂವಿಧಾನ (ಅನುಸೂಚಿತ ಜಾತಿಗಳು) ಆದೇಶ, 1950 

$೪ ಸಂವಿಧಾನ (ಅನುಸೂಚಿತ ಬುಡಕಟ್ಟುಗಳು) ಆದೇಶ, 1950 

$ ಸಂವಿಧಾನ (ಅನುಸೂಚಿತ ಜಾತಿ) (ಕೇಂದ್ರಾಡಳಿತ ಪ್ರದೇಶಗಳು) ಆದೇಶ, 1950 

$೪ ಸಂವಿಧಾನ (ಅನುಸೂಚಿತ ಬುಡಕಟ್ಟುಗಳು) (ಕೇಂದ್ರಾಡಳಿತ ಪ್ರದೇಶಗಳು) ಆದೇಶ, 1951 


(ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಪಟ್ಟಿ (ಮಾರ್ಪಾಡು) ಆದೇಶ 1956, ಮು೦ಬಯಿ ತಾಜ್ಯ ಪುನರ್‌ ರಚನಾ ಅಧಿನಿಯಮ, 1960, 
ಪಂಜಾಬ್‌ ರಾಜ್ಯ ಪುನರ್‌ ರಚನಾ ಅಧಿನಿಯಮ, 1966, ಹಿಮಾಚಲ ಪ್ರದೇಶ ರಾಜ್ಯ ಅಧಿನಿಯಮ, 1970 ಮತ್ತು ಈಶಾನ್ಯ ಪ್ರದೇಶಗಳ (ಪುನರ್‌ ರಚನಾ 
ಅಧಿನಿಯಮ, 1971ರ ಮೂಲ ತಿದ್ದುಪಡಿಯಾದಂತೆ) 


$ ಸಂವಿಧಾನ 
9 ಸಂವಿಧಾನ (ಜಮ್ಮ ಮತ್ತು ಕಾಶ್ಮೀರ) ಅನುಸೂಚಿತ ಜಾತಿಗಳ ಆದೇಶ, 1956 


$ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ (ತಿದ್ದುಪಡಿ) ಅಧಿನಿಯಮ, 1976ರ ಮೂಲಕ ತಿದ್ದುಪಡಿಯಾದಂತೆ ಸಂವಿಧಾನ (ಅಂಡಮಾನ್‌ 
ಮತ್ತು ನಿಕೋಬಾರ್‌ ದ್ವೀಪಗಳ) ಅನುಸೂಚಿತ ಬುಡಕಟ್ಟುಗಳ ಆದೇಶ, 1959. 


ಸಂವಿಧಾನ (ದಾದರ್‌ ಮತ್ತು ನಾಗರಹವೇಲಿ) ಅನುಸೂಚಿತ ಜಾತಿಗಳ ಆದೇಶ 1962 


ಸಂವಿಧಾನ (ಪಾಂಡಿಚೇರಿ) ಅನುಸೂಚಿತ ಜಾತಿಗಳ ಆದೇಶ, 1964 


ಸಂವಿಧಾನ (ಗೋವಾ, ದಮನ್‌ ಮತ್ತು ದೀವ್‌) ಅನುಸೂಚಿತ ಜಾತಿ/ಬುಡಕಟ್ಟುಗಳ ಆದೇಶ 1988 


+ 
+ 
$ ಸಂವಿಧಾನ (ಅನುಸೂಚಿತ ಬುಡಕಟ್ಟುಗಳ) (ಉತ್ತರ ಪ್ರದೇಶ) ಆದೇಶ, 1967 
+ 
$೪ ಸಂವಿಧಾನ (ನಾಗಾಲ್ಯಾಂಡ್‌) ಅನುಸೂಚಿತ ಬುಡಕಟ್ಟುಗಳ ಆದೇಶ 

2 


ಶ್ರೀ/ಶ್ರೀಮತಿ/ಕುಮಾರಿ AR PE ಮತ್ತು /ಅಥವಾ ಅವನ* /ಅವಳ* ಕುಟುಂಬವು 
ಬಸ Se ಪಿ ರಾಜ್ಯ/ಕೇಂದ್ರಾಡಳಿತ ಪ್ರದೇಶದ ಯ ನಯಮ ಬ ಚಿಹಿ 
ಜಿಲ್ಲಾ/ಎಿಭಾಗದ ........ ಗ್ರಾಮ/ಪಟ್ಟಣದ ಸಾಮಾನ್ಯ ನಿವಾಸಿ (ಗಳು) 
ಭಲ eae 
ತಹಶೀಲ್ಲ್‌ಶ್‌ ಯಾನಾ ಜು 
ಸ್ಥಳ ತ ಪದನಾಮ 
ದಿನಾಂಕ: ಕಛೇರಿಯ ಮೊಹರಿನೊಂದಿಗೆ 








ರಾಜ್ಯ / ಕೇಂದ್ರಾಡಳಿತ ಪ್ರದೇಶ * 
* ಅನ್ವಯವಾಗದಿರುವ ಪದಗಳನ್ನು ದಯವಿಟ್ಟು ಬಿಟ್ಟು ಬಿಡಿ / ಹೊಡೆದು ಹಾಕಿ 


ಸೂಚನೆ: ಇಲ್ಲಿ ಉಪಯೋಗಿಸಿದ “ಸಾಮಾನ್ಯ ನಿವಾಸಿಗಳು' ಎ೦ಬ ಪದಾವಳಿಯು ಪ್ರಜಾ ಪ್ರಾತಿನಿಧ್ಯ ಅಧಿನಿಯಮ, 1950ರ 20ನೇ ಪ್ರಕರಣದಲ್ಲಿರುವ 
ಅರ್ಥವನ್ನೇ ಹೊಂದಿರುತ್ತದೆ. ಭಾರತ ಸರ್ಕಾರದ ಪತ್ರ ಸಂಖ್ಯೆ: ಬಿಸಿ 12028/2/76-ಎಸ್‌ಸಿಟಿ- ಗೃಹ ಮಂತ್ರಾಲಯ ಅನುಸಾರವಾಗಿ, ಅಂಥ ಪ್ರಮಾಣ 
ಪತ್ರಗಳನ್ನು ನೀಡಲು ಸಕ್ಷಮವಾಗಿರುವುದಕ್ಕಾಗಿ, ಭಾರತ ಸರ್ಕಾರದ (ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ) ಪತ್ರ ಸಂಖ್ಯೆ13-2-74 ಇಎಸ್‌ಟಿ 
(ಎಸ್‌ಸಿಟಿ) ದಿನಾಂಕ: 05.08.1975ರಲ್ಲಿ ನಮೂದಿಸಿದ ಪ್ರಾಧಿಕಾರಿಯು, ರಾಷ್ಟ್ರಪತಿಗಳು ಸಂಬಂಧಪಟ್ಟ ಆದೇಶದ ಅಧಿಸೂಚನೆಯನ್ನು ಹೊರಡಿಸಿದ 
ಸಮಯದಲ್ಲಿ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ ವ್ಯಕ್ತಿಯು, ತನ್ನ ಖಾಯಂ ವಾಸ ಸ್ಥಳವನ್ನು ಹೊಂದಿದ್ದ ಸ್ಥಳಕ್ಕೆ ಸೇರಿದವರೊಬ್ಬರಾಗಿರತಕ್ಕದ್ದು. ಅದೇ 
ರೀತಿಯಲ್ಲಿ ಒಂದು ತಾಲ್ಲೂಕಿನ ರೆವಿನ್ಯೂ ಪ್ರಾಧಿಕಾರಿಯು ಇನ್ನೊಂದು ತಾಲ್ಲೂಕಿಗೆ ಸೇರಿದ ವ್ಯಕ್ತಿಗಳಿಗೆ ಸಂಬ೦ಧಪಟ್ಟ ಪ್ರಮಾಣ ಪತ್ರವನ್ನು ನೀಡಲು ಸಕ್ಷಮ 


ನಿಪಟ್ರ ಪ್ರ 
ಪ್ರಾಧಿಕಾರಿಯಾಗುವುದಿಲ್ಲ. 








ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ೪೨೭ 





(ಪ್ರವರ್ಗ-1 ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 
ನಮೂನೆ - ಇ 
(ನಿಯಮ 3ಎ (2) (3) ನೋಡಿ) 
ಹಿಂದುಳಿದ ವರ್ಗಗಳಿಗೆ (ಪ್ರವರ್ಗ-1) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ ಪ್ರಮಾಣ ಪತ್ರ 
ಹೋ ೋ ೋೊೋ ೋ ೋೊೋೊ ೊ ೋ ೋ ೋ ೋ ೋ ೋ ೋ ೋ ೋ ೌ “ “ " , ಯಲ ಲ ಗ್ರಾಮ / ಪಟ್ಟಣದ / ನಗರ ನಿವಾಸಿಯಾದ 


ಶ್ರೀ/ಶ್ರೀಮತಿಸಿಸುು eed ಇವರ ಮಗ / ಮಗಳು / ಪತ್ನಿ / ಪತಿಯಾದ 
ಶ್ರೀ/ಶ್ರೀಪುತಿ; ನುನ ಯಯಾ ಯಾ ಾವಿಭ ಜಾಯಾ ಮಾಹ ತ ಯು ಜಾಯಾ ಇವರು ಹಿಂದುಳಿದ ವರ್ಗಗಳ (ಪ್ರವರ್ಗ) 
ಜರ RL ಜಾತಿಯ ...............................ಎ...ೂಯಉಪಣಾತಿಗೆ ಸೇರಿರುತ್ತಾರೆಂದು ಪ್ರಮಾಣಿಕರಿಸಲಾಗಿದೆ. 

ಸ್ಥಳ : ತಹಶೀಲ್ದಾರ್‌ ತಾಲ್ಲೂಕು 

ದಿನ್‌ಂಕ ಹಾ ಕಛೇರಿಯ ಮೊಹರು 











(ಪ್ರವರ್ಗ - 2ಎ, 2ಬಿ, 3ಎ, 3ಬಿ ಗೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ 
ನಮೂನೆ - ಎಫ್‌ 
(ನಿಯಮ 3ಎ (2) (3)ನ್ನು ನೋಡಿ) 
ಹಿಂದುಳಿದ ವರ್ಗಗಳಿಗೆ (2ಎ, 2ಬಿ. 3ಎ, 3ಬಿ) ಸೇರಿದ ಅಭ್ಯರ್ಥಿಗೆ ನೀಡುವ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ 


ಸ ರೋ ಲೊ ರಲ್ಲಿ ವಾಸವಾಗಿರುವ ಶ್ರೀ / ಶ್ರೀಮತಿ... ಬವರ ಮಗ/ಮಗಳು/ಪತಿ/ಪತ್ನಿಯಾದ 
ಶ್ರೀ/ಶ್ರೀಮತಿ ಸುಮಾರ: ಮಚಾ ಬಃ ಇವರು ಮತ್ತು ಆತನ/ಅವಳ ತಂದೆ /ತಾಯಿ/ಪೋಷಕರು/ಪತ್ನಿ/ಪತಿಯು, ಸರ್ಕಾರಿ ಆದೇಶಗಳ 
ಸಂಖ್ಯೆ.ಎಸ್‌ಡಬ್ಲ್ಯೂಡಿ 225 ಬಿಸಿಎ 2000 ದಿನಾಂಕ: 30.03.2002 ರಲ್ಲಿ ನಿರ್ದಿಷ್ಟ ಪಡಿಸಿದ ಮೇಲುಸ್ತರದ (ಕ್ರೀಮಿ ಲೇಯರ್‌) ವ್ಯಾಪ್ತಿಯಲ್ಲಿ 
ಬರುವುದಿಲ್ಲವೆಂದು; ಅಭ್ಯರ್ಥಿಯಾಗಲಿ ಅಥವಾ ಆತನ/ಆಕೆಯ ತಂದೆ ತಾಯಿ/ಪೋಷಕರಾಗಲಿ/ಪತ್ನಿ/ಪತಿಯಾಗಲಿ, ಸರ್ಕಾರದ ಸೇವೆಯಲ್ಲಿ 1ನೇ ದರ್ಜೆಯ 
ಅಥವಾ 2ನೇ ದರ್ಜೆಯ ಅಧಿಕಾರಿಯಾಗಿಲ್ಲವೆಂದು; 

ಅಥವಾ 
ಸಾರ್ವಜನಿಕ ವಲಯ ಉದ್ಯಮಯಲ್ಲಿ ತತ್ಸಮಾನವಾದ ಹುದ್ದೆಯನ್ನು ಹೊಂದಿರುವುದಿಲ್ಲ; 

ಅಥವಾ 
ಖಾಸಗಿ ನಿಯೋಜಕರ ಕೈಕೆಳಗೆ, 2ನೇ ದರ್ಜೆಯ ಅಧಿಕಾರಿಯ ಸಂಬಳಕ್ಕಿಂತ (ವೇತನ ಶ್ರೀಕಿ ₹.6000-12000/- ಪ್ರಾರಂಭಿಕ ಹಂತ) ಕಡಿಮೆಯಲ್ಲದ 
ಸಂಬಳವನ್ನು ಪಡೆಯುವ ನೌಕರನಾಗಿಲ್ಲವೆಂದು; 

ಅಥವಾ 
ಆತನ/ಆಕೆಯ ತಂದೆ ತಾಯಿ/ ಪೋಷಕರು/ಪತ್ನಿ/ ಪತಿಯ ಆದಾಯವು ಎರಡು ಲಕ್ಷಮೀರುವುದಿಲ್ಲವೆಂದು; 

ಅಥವಾ 
ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961 ರಲ್ಲಿ ನಿಗದಿಪಡಿಸಿರುವಂತೆ ಆತನ / ಆಕೆಯ ತಂದೆ/ ತಾಯಿ / ಪೋಷಕರು/ಪತ್ನಿ/ಪತಿಯು ಮಾರಾಟ 
ತೆರಿಗೆದಾರನಲ್ಲ ಅಥವಾ ಆತನ / ಆಕೆಯ ತಂದೆ ತಾಯಿ / ಪೋಷಕ / ಪತ್ನಿ / ಪತಿಯು ಅಥವಾ ಇವರಿಬ್ಬರೂ 10 ಯುನಿಟ್‌ಗಿಂತ ಹೆಚ್ಚಿನ ಕೃಷಿ ಭೂಮಿ 
ಅಥವಾ 25 ಎಕರೆಗಳಿಗಿಂತ ಹೆಚ್ಚಿನ ಪ್ಲಾಂಟೇಶನ್‌ ಭೂಮಿಯನ್ನು ಹೊಂದಿರುವುದಿಲ್ಲವೆಂದು ಪ್ರಮಾಣೀಕರಿಸಲಾಗಿದೆ. ಸರ್ಕಾರಿ ಆದೇಶ ಸಂಖ್ಯೆ: 


ಎಸ್‌ಡಬ್ರ್ಯೂಡಿ 225 ಬಿಸಿಎ 2000 ದಿನಾಂಕ: 30.03.2002ರ ಅನ್ವಯ ಶ್ರೀ/ಶ್ರೀಮತಿ / ಕುಮಾರಿ......................... ಇವರಾರೂ ಜಾತಿಗೆ 
A ENS ಸೇರಿದ ಉಪಜಾತಿಯವರಾಗಿದ್ದು ಸರ್ಕಾರಿ ಆದೇಶ ಸಂಖ್ಯೆ: ಎಸ್‌ಡಬ್ರ್ಯೂಡಿ 225 ಬಿಸಿಎ 2000 ದಿನಾಂಕ: 30.03.2002ರ 
ಅನ್ವಯ ಹಿಂದುಳಿದ ವರ್ಗಗಳ ಪ್ರವರ್ಗ ....... (2ಎ, 2ಬಿ, 3ಎ, 3ಬಿ)ಕ್ಕೆ ಸೇರಿರುತ್ತಾರೆ. 

ಸ್ಥಳ ತ ತಹಶೀಲ್ದಾರ್‌ 

ದಿನಾಂಕ ನಾಡ ತಾಲ್ಲೂಕು ಕಛೇರಿಯ ಮೊಹರು 


ಸೂಚನೆ : 1) ಸರ್ಕಾರದ ಆದೇಶ ಸಂಖ್ಯೆ: ಹಿಂವಕ 148 ಬಿಸಿಎ 2015, ದಿನಾಂಕ: 04-06-2015ರಂತೆ ಹಿಂದುಳಿದ ವರ್ಗಗಳ ಪ್ರವರ್ಗ-2ಎ, 2ಬಿ, 3ಎ 
ಮತ್ತು 3ಬಿ ಮೀಸಲಾತಿಗಳಿಗೆ ಅನ್ವಯಿಸುವಂತೆ ಕೆನೆಪದರಕ್ಕೆ ನಿಗದಿಪಡಿಸಿರುವ ಅಭ್ಯರ್ಥಿಯ ಮತ್ತು ಅವರ ತಂದೆ-ತಾಯಿ, ಪೋಷಕರ ವಾರ್ಷಿಕ ಒಟ್ಟು 
ಆದಾಯ ಮಿತಿಯನ್ನು (Gross Annual Income) ₹4.50 ಲಕ್ಷಗಳಿಂದ ₹6.00 ಲಕ್ಷಗಳಿಗೆ ಹೆಚ್ಚಿಸಲಾಗಿದೆ. ಆದುದರಿಂದ, ಮೀಸಲಾತಿ ಪ್ರಮಾಣಪತ್ರವನ್ನು 
ನೀಡುವ ಅಧಿಕೃತ ಅಧಿಕಾರಿಯು ದಿನಾಂಕ: 04-06-2015ರ ಸರ್ಕಾರಿ ಆದೇಶದಲ್ಲಿನ ಅಂಶಗಳನ್ನು ವಿವರವಾಗಿ ಖಚಿತಪಡಿಸಿಕೊಂಡ ನಂತರವೇ 
ನೀಡತಕ್ಕದ್ದು. 

2) ಈ ಮೇಲೆ ಹೇಳಲಾದ ಸರ್ಕಾರಿ ಆದೇಶದಲ್ಲಿನ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡೇ ಸದರಿ ಮೀಸಲಾತಿಗಳನ್ನು ಕ್ಲೇಮು ಮಾಡುವ ಅಭ್ಯರ್ಥಿಗಳು 
ಅದರಂತೆ ಜಾತಿ/ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಮಾಡಿಸಲು ಸೂಚಿಸಿದೆ. 





೪೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ಭಾಗ ೫ 





ನಮೂನೆ - 1 
ಜನರಲ್‌ ಮೆರಿಟ್‌ ಅಭ್ಯರ್ಥಿಗಳು ಮೇಲುಸ್ತರಕ್ಕೆ ಸೇರಿಲ್ಲವೆಂದು, ದೃಢೀಕರಿಸಿ ಗ್ರಾಮೀಣ ಮೀಸಲಾತಿಯನ್ನು ಕೋರಲು ಸಲ್ಲಿಸಬೇಕಾದ ಪ್ರಮಾಣ ಪತ್ರ 
(ಜನರಲ್‌ ಮೆರಿಟ್‌ ಅಭ್ಯರ್ಥಿಗಳು ಭರ್ತಿ ಮಾಡಬೇಕಾದ ನಮೂನೆ) 


ಇವರಿಗೆ: 

ತಹಶೀಲ್ದಾರರು 

ಸು ಯಯ ತಾಲ್ಲೂಕು 

ಹ] ಜಿಲ್ಲೆ 

ಮಾನ್ಕರೆ, 

ಶ್ರೀ./ ಶ್ರೀಮತಿ ನನ ಯಜ ಹಯ ಪಿ ಎಂಬುವವರ ಮಗ / ಮಗಳು / ಪತಿ / ಪತ್ನಿ. ಸರಾ ನಾದಿನಿ ಆದ ನಾನು ಮೇಲುಸ್ತರದಲ್ಲಿ 


(Creamy Layer) ಬರುವುದಿಲ್ಲವೆಂದು ನೇರ ನೇಮಕಾತಿಯಲ್ಲಿ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿಯನ್ನು ಪಡೆಯುವುದಕ್ಕಾಗಿ ಪ್ರಮಾಣ ಪತ್ರವನ್ನು ಪಡೆಯಲು 
ತಮ್ಮಲ್ಲಿ ಈ ಕೆಳಕಂಡ ಮಾಹಿತಿಗಳನ್ನು ಒದಗಿಸುತ್ತಾ ಕೋರುತ್ತೇನೆ. 


1. ಅಭ್ಯರ್ಥಿಯ ಹೆಸರು ಮತ್ತು ಉದ್ಯೋಗ ಕ 


9 ಅಭ್ಯರ್ಥಿಯ ಸ್ವಂತ ಸ್ಥಳ ಗ್ರಾಮ: ತಾಲ್ಲೂಕು : ಜಿಲ್ಲೆ: 
3. ಅಭ್ಯರ್ಥಿಯು ಹುಟ್ಟಿದ ದಿನಾ೦ಕ ವಯಸ್ಸು ಮತ್ತು ಹುಟ್ಟಿದ ಸ್ಥಳ : 

4. ಅಭ್ಯರ್ಥಿಯ ತಂದೆ/ತಾಯಿ/ಪೋಷಕರ ಪತಿಯ/ಪತ್ನಿಯ ಹೆಸರು ಮತ್ತು ಉದ್ಯೋಗ ; (ಉದ್ಯೋಗವು ಸರ್ಕಾರಿ/ಅರೆ ಸರ್ಕಾರಿ/ಸಾರ್ವಜನಿಕ 
ಉದ್ಯಮ/ಖಾಸಗಿ) 

5. ಅಭ್ಯರ್ಥಿಯ ಪ್ರಸ್ತುತ ವಿಳಾಸ : (ಸ್ಪಷ್ಟವಾಗಿ ನಮೂದಿಸುವುದು) 

6. ಅಭ್ಯರ್ಥಿಯ ಖಾಯಂ ವಿಳಾಸ : 

7. ಅಭ್ಯರ್ಥಿಯ ಶಾಲಾ ಶಿಕ್ಷಣದ ವ್ಯಾಸಂಗ ಮಾಡಿದ ಶಾಲೆಗಳ ವಿವರಗಳು ಪ್ರಾಥಮಿಕ ಮಾಧ್ಯಮಿಕ ಪ್ರೌಢ 

8. ಅಭ್ಯರ್ಥಿಯ ಹಾಗೂ ಅಭ್ಯರ್ಥಿಯ ತಂದೆ/ತಾಯಿ/ಹೋಷಕರ (ತಂದೆ/ತಾಯಿ ಜೀವಂತವಿಲ್ಲದಿದ್ದರೆ) ಇವರ ಒಟ್ಟು ವಾರ್ಷಿಕ ಆದಾಯ ಎಲ್ಲಾ 
ಮೂಲಗಳಿಂದ: 1 ವೇತನ ಶ್ರೇಣಿ 2) ಜಮೀನಿನ ವಿವರ 3) ಇತರ ಮೂಲಗಳು 


9. ಆದಾಯ ತೆರಿಗೆ ಪಾವತಿದಾರರೇ? 
10. ಸಂಪತ್ತು ತೆರಿಗೆ ಪಾವತಿದಾರರೇ? 
11. ಮಾರಾಟ ತೆರಿಗೆ ಪಾವತಿದಾರರೇ? 











ಪ್ರಮಾಣೀಕೃತ ಘೋಷಣೆ 
ಈ ಮೇಲೆ ನನ್ನಿಂದ ಒದಗಿಸಿದ ಮಾಹಿತಿ / ವಿವರಣೆಯು ನಾನು ತಿಳಿದಿರುವಷ್ಟರ ಮಟ್ಟಿಗೆ ಸತ್ಯವೆಂದು ಶ್ರದ್ಧಾಪೂರ್ವಕವಾಗಿ ದೃಢೀಕರಿಸುತ್ತೇನೆ ಮತ್ತು 
ಘೋಷಿಸುತ್ತೇನೆ. 
ಸ್ತಳ: ತಮ್ಮ ವಿಧೇಯ 
ಥಿ ೬ 
ದಿನಾಂಕ: (ಅಭ್ಯರ್ಥಿಯ ಸಹಿ) 
ಮೇಲೆ ಒದಗಿಸಲಾದ ಮಾಹಿತಿಗಳು ಸತ್ಯವಾಗಿರುತ್ತದೆ ಎಂದು ಪ್ರಮಾಣಿಕರಿಸುತ್ತಾ, ಈ ಮಾಹಿತಿಗಳು ಅಸತ್ಯವೆಂದು ದೃಢಪಟ್ಟಲ್ಲಿ ಅಪರಾಧ ವಿಚಾರಣೆಗೆ 
ಬದ್ಧನಾಗುರುತ್ತೇನೆ 


ಸ್ಥಳ: PS SDS ತಂದೆ/ತಾಯಿ/ಪೋಷಕರ 
ದಿನಾಂಕಃ ........ (ತಂದೆ/ತಾಯಿ ಜೀವಂತವಿಲ್ಲದಿದ್ದರೆ) 


(ಹೆಂಡತಿ/ಗಂಡ/ಇವರ ಸಹಿ) 

ಸಳೀಯ ಅಬರು ಸಾಕಿದಾರರು 

€ ಬ ಯೈ 
ಅಭ್ಯರ್ಥಿಯ ಮತ್ತು ಅವರ ತಂದೆ/ತಾಯಿ/ಪೋಷಕರು/ಪತಿ/ಪತ್ನಿ ಇವರನ್ನು ಹಾಗೂ ಇವರ ಸಹಿಯನ್ನು ಗುರುತಿಸುತ್ತೇವೆ. 
ಸಕಿದಾರರ ಸಹಿ 1) 
೦ 
(ಪೂರ್ಣ ವಿಳಾಸದೊಂದಿಗೆ) 2) 

ಪರಿಶೀಲನಾ ಪ್ರಮಾಣ ಪತ್ರ 
[ಶ್ರೀ/ಶ್ರೀಮತಿ ತಾನ ಬಂತ ತಾ ತಯ ಎಂಬುವವರ ಮಗ/ಮಗಳು;ಪತಿ/ಪತ್ನಿ ಶ್ರೀ/ಶ್ರೀಮತಿ/ಕುಮಾರಿ........ ಒಟ ಎಂಬುವವರು 


ಕರ್ನಾಟಕ ರಾಜ್ಯದ ಸಾಲಾ ಜಿಲ್ಲೆಯ ವಿಭಾಗ ........................ ಗ್ರಾಮ/ಪಟ್ಟಣ/ನಗರದಲ್ಲಿ ಸಾಮಾನ್ಯ ನಿವಾಸಿಯಾಗಿದ್ದಾರೆ ಮತ್ತು ಇವರು 
ಜನರಲ್‌ ಮೆರಿಟ್‌ ವರ್ಗಕ್ಕೆ ಸೇರಿದವರಾಗಿರುತ್ತಾರೆ. 








ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ೪೨೯ 





2. ಶ್ರೀ/ಶ್ರೀಮತಿ/ಕುಮಾರಿ ಇವರ ತಂದೆ/ತಾಯಿ/ಪೋಷಕರು ಸರ್ಕಾರಿ ಆದೇಶ ಸಂಖ್ಯೆ: ಎಸ್‌ಡಬ್ಬ್ಯೂಡಿ 251 ಬಿಸಿಎ 94, 
ಬೆಂಗಳೂರು, ದಿನಾಂಕ: 31.01.1995 ರನ್ವಯ ಜನರಲ್‌ ಮೆರಿಟ್‌ ವರ್ಗದ ಮೇಲುಸ್ತರದಲ್ಲಿ (amy yer) ಬರುವುದಿಲ್ಲವೆಂದು ಪ್ರಮಾಣೀಕರಿಸಲಾಗಿದೆ. 


ಸ್ಥಳ : ತಹಶೀಲ್ದಾರ್‌ 
La) ಬ 
ದಿನಾಂಕ: ತಾಲ್ಲೂಕು ಕಛೇರಿಯ ಮೊಹರು 








ಸೂಚನೆ-1 : ಇದರಲ್ಲಿ ಉಪಯೋಗಿಸಲಾದ "ಸಾಮಾನ್ಯ ನಿವಾಸಿ' ಎಂಬ ಪದವು 1950ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ 20ನೇ ಅನುಚ್ಛೇದದಲ್ಲಿನ 
ಅರ್ಥವನ್ನು ಹೊಂದಿರುತ್ತದೆ. ಸೂಚನೆ-2: ಪರಿಶೀಲನಾ ಪ್ರಮಾಣ ಪತ್ರ ನೀಡುವ ಅಧಿಕೃತ ಅಧಿಕಾರಿಯು ಸರ್ಕಾರಿ ಆದೇಶ ಸಂಖ್ಯೆ ಎಸ್‌ಡಬ್ಬ್ಯೂಡಿ 251 
ಬಿಸಿಎ 94, ಬೆ೦ಗಳೂರು, ದಿನಾಂಕ: 31.01.1995 ರನ್ವಯ ಮೇಲುಸ್ತರ (Creamy Layer) ದವರನ್ನು ಗುರುತಿಸಲು ನಿಗದಿಪಡಿಸಲಾಗಿರುವ ಅಂಶಗಳನ್ನು 
ವಿವರವಾಗಿ ಖಚಿತಪಡಿಸಿಕೊಂಡ ನಂತರವೇ ಪ್ರಮಾಣ ಪತ್ರ ನೀಡತಕ್ಕದ್ದು 








ನಮೂನೆ - 2 


ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ 


ಶೀ/ಶ್ರೀಮತಿ3 ಎಂ. ಎನಿ ಮಮ ವ ರವರ ಮಗ/ಮಗಳು/ಪತಿ/ಪತ್ನಿ/ ಶ್ರೀ/ಶ್ರೀಮತಿಗುಮಾರಿ- _ _ _ _ _ ೨ - 
ಆಂಡ ಜಾ ತಾಲ್ಲೂಕು ಎ ಗ್ರಾಮಥಲ್ಲಿ ಎ.ಎ: ವೆ ವಾಸವಾಗಿರುವ ಇವರು ಒಂದನೇ ತರಗತಿಯಿಂದ _ _ _ 
ಹಾಯಿ ಜ್‌ ತರಗತಿಯವರೆಗೆ ಎ ಎ.ಡಿ ಎ. ಜೆಲೆಲಹತ ವ ಜು ತತಾಲೂಕುವಿ ಎ ಅತವ ಪ ಪಟ್ಟ ಪಪ 
_ ಶಾಲೆಯಲ್ಲಿ ವ್ಯಾಸಂಗ ಮಾಡಿ_ _ _ ವರ್ಷ ನಡೆದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಈ ಶಾಲೆಯು ಅಭ್ಯರ್ಥಿಯು ವ್ಯಾಸಂಗ ಮಾಡಿದ 


ಅವಧಿಯಲ್ಲಿ ಕರ್ನಾಟಕ ಪೌರ ನಿಗಮಗಳ ಅಧಿನಿಯಮ, 1976 ಅಥವಾ ಕರ್ನಾಟಕ ಪೌರ ಸಭೆಗಳ ಅಧಿನಿಯಮ 1964ರ ಅಡಿಯಲ್ಲಿ ನಿರ್ದಿಷ್ಟಪಡಿಸಿ 
ಒಂದು ದೊಡ್ಡ ನಗರ ಪ್ರದೇಶ ಸಣ್ಣ ನಗರ ಪ್ರದೇಶ ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶಗಳ ಹೊರತಾದ ಪ್ರದೇಶದಲ್ಲಿತ್ತು. 


ಮೇಲು ರುಜು ಸಹಿ 

ಕೇತ್ರ ಶಿಕಣ ಅಧಿಕಾರಿ ಮುಖ್ಲೋಪಾಧ್ನಾಯರ ಸಹಿ 
ವುದ ನವ ಶಿ ಶಿ 
ಕಛೇರಿಯ ಮೊಹರು ಮತ್ತು ಸಂಸ್ಥೆಯ ಮೊಹರು 
ಸ್ಥಳ : 

ಛಿ 

ದಿನಾಂಕ : 








ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ 


ಶ್ರೀ/ಶ್ರೀಮತಿ ಎ. ಪಿ ಟೆವಿಮಿ ಎಬ ಎಡ ಮಸಿದೆ ಷಡ ಪಜ ಅಡಾ ರವರ ಮಗ/ಮಗಳು/ಪತಿ/ಪತ್ನಿ/ಶ್ರೀಮತಿ/ಕುಮಾರಿ_ ಎ ಎ _ _ _ _ _ 
ದ ಹಲ್ಲೆ ಮಡಗಿ ತಾಲ್ಲೂಕು ಎ -ಗ್ರಾಮದಲ್ಲಿ ವಾಸವಾಗಿರುವ ಇವರು ಎಎ -ನೇ ತರಗತಿಯಿಂದ _ _ _ _ 
ಆ ನೇ-"ತಠಗತಿಯವರೆಗೆತ ಪ ಪವ ಶೈಕ್ಷಣಿಕ ವರ್ಷದಿಂದ ಎ ಶೈಕ್ಷಣಿಕ: ವರ್ಷದವರೆಗೆ... ಎಎ. ಎ.ಎ ಪೀ 
— - - ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುತ್ತಾರೆಂದು ಪ್ರಮಾಣೀಕರಿಸಲಾಗಿದೆ. 

ಸ್ಥಳ: ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಸಂಸ್ಥೆಯ ಮೊಹರು 

ದಿನಾಂಕ: 











ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ: ಸಿಆಸುಇ 115 ಸೆನೆನಿ 2005, ದಿನಾಂಕ: 19.11.2005 


CERTIFICATE FOR THE PERSONS WITH DISABILITIES 


PS ES SSS son / wife / daughter of 





old, male / female, Registration 
ಯರ ಟಟ ಟಟ ಲಲಿ is ಡಿ ೦೫5೮ Of ......... ees He / She is physically disabled/visual disabled/speech & hearing 


disabled and has ...................... VN ಟಟ ಬ ಚಚ percent) permanent (physical impairment visual impairment speech & 


Note : 
1. This condition is progressive/non-progressivel/likely to improve/not likely to improve. * 
2. Re-assessment is not recommended/is recommended after a period of ..................... months/years. * 


* Strike out which is not applicable 








೪೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ಭಾಗ ೫ 








(Recent Attested 
Photograph showing 
the disability affixed here) 
sd/- Sd/- Sd/- 
(Doctor) (Doctor) (Doctor) 


Countersigned by the 
Medical Superintendent CMO/Head 
of Hospital (with seal) 
Signature / 
Thumb impression 
of the disabled person 
ಕಛೇರಿ ಮೊಹರು : 
ಇಲಾಖೆ : 





ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಹೈದರಾಬಾದ್‌-ಕರ್ನಾಟಕ ಮೀಸಲಾತಿಗೆ ಸಲ್ಲಿಸಬೇಕಾದ ಪ್ರಮಾಣ ಪತ್ರ 
ಅನುಬಂಧ-ಎ 
ಸ್ವಗ್ರಾಮ ಪ್ರಮಾಣ ಪತ್ರ 
(ಅನುಚ್ಛೇದ 371(ಜೆ) ಮೇರೆಗೆ) 
(5(2)ನೇ ನಿಯಮ ನೋಡಿ) 
(ಪ್ರಮಾಣ ಪತ್ರ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ನಿಯಮಗಳು, 2013) 


ಶ್ರೀಶ್ರೀಮತಿ _______ಓಧಥವರು._ ವಧ ರವರ 
ಮಗ/ಹೆಂಡತಿಯಾಗಿದ್ದು, ಇವರು ಕರ್ನಾಟಕ ರಾಜ್ಯದ __ಿಛ್ಮೆಯ ೨ _ಶೌಲ್ಲೂಕಿನ 
—_—ಗಾಮ/ಪಟ್ಟಣವನ್ನು ತನ್ನ ಸೇವಾ ಪುಸ್ತಕದಲ್ಲಿ ತನ್ನ ಸ್ವಗ್ರಾಮ/ಸ್ಥಳ ಎಂದು ಘೋಷಿಸಿರುತ್ತಾರೆ. 


ಸೇವಾ ಪುಸ್ತಕದಲ್ಲಿರುವ ನಮೂದನ್ನು ನಾನು ಖುದ್ದಾಗಿ ಪರಿಶೀಲಿಸಿದ್ದೇನೆ ಮತ್ತು ಮೇಲಿನ ನಮೂದು ದಿನಾಂಕ: 01-01-2013ಕ್ಕೆ ಮುಂಚೆ ಸೇವಾ 
ಪುಸ್ತಕದಲ್ಲಿ ಇತ್ತೆಂದು ಸ್ವತಃ ಮನವರಿಕೆ ಮಾಡಿಕೊಂಡಿರುತ್ತೇನೆ. 


pr) 


ಸ್ಥಳ: ನೇಮಕಾತಿ ಪ್ರಾಧಿಕಾರಿಯವರ ಸಹಿ 
ದಿನಾಂಕ: ಹೆಸರು : 
ಪದನಾಮ : 
ಅನುಬಂಧ-ಎ 


ಅರ್ಹತಾ ಪ್ರಮಾಣ ಪತ್ರ (ಅನುಚ್ಛೇದ 371(ಜೆ) ಮೇರೆಗೆ) 
(3)(3)ನೇ ನಿಯಮ ನೋಡಿ) 
(ಪ್ರಮಾಣ ಪತ್ರ ನೀಡಲು ಕರ್ನಾಟಕ ಸಾರ್ವಜನಿಕ ಉದ್ಯೋಗ 


(ಹೈದರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ನಿಯಮಗಳು, 2013) 


ಶ್ರೀಶ್ರೀಮತಿ ೨ ಠರರು._ ರವರ 
ಮಗ/ಹೆಂಡತಿಯಾಗಿದ್ದು, ಇವರು ಕರ್ನಾಟಕ ರಾಜ್ಯದ ಜಲಯ ತಾಲ್ಲೂಕಿನ 
ಗ್ರಾಮ/ಪಟ್ಟಣದ ಸ್ಥಳೀಯ ವ್ಯಕ್ತಿಯಾಗಿದ್ದಾರೆ. 


ಹೆಸರಥ್ಸಿು ಎಮು ನಾಕ: 


೭ 
ಆಲಿ 


ಅಸಿಸ್ಟೆಂಟ್‌ ಕಮೀಷನರ್‌ 
ಉಪ ವಿಭಾಗ 
ಜೆಲ್ಲೆ 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ೪೩೧ 


ರಾಜ್ಯ ಹಾಗೂ ಕೇಂದ್ರ ಸರ್ಕಾರಿ ನೌಕರರು ಸಲ್ಲಿಸಬೇಕಾದ ನಿರಾಕ್ಷೇಪಣ ಪ್ರಮಾಣ ಪತ್ರ 


p) 

ಶ್ರೀ/ಶ್ರೀಮತಿ ಸಬಾ ಯಾತಾ ಹಾಟ ಆದ ಇವರು ರಾಜ್ಯ! ಕೇಂದ್ರ ಸರ್ಕಾರದಲ್ಲಿ ಟ್ಟ 
(ಪದನಾಮ)... ನಾ ಳು ಇಲಾಖೆಯಲ್ಲಿ ಖಾಯಂ/ ತಾತ್ಕಾಲಿಕ ಹುದ್ದೆಯನ್ನು ದಿನಾ9ಕ ಎಂ 4 ರಿಂದ 
ಹ ರವರೆಗೆ ಹೊಂದಿರುವರು. ಇವರು... ಹುದ್ದೆಯ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಅನುಮತಿ ನೀಡಿದೆ. 
ಸ್ಥಳ 
ದಿನಾಂಕ : ನೇಮಕಾತಿ ಪ್ರಾಧಿಕಾರಿಯವರ ಸಹಿ ಮತ್ತು ಮೊಹರು 

CERTIFICATE TO BE FURNISHED BY THE STATE/CENTRAL GOVT SERVANTS 

Certified’ that. SH/Smts ಟೋ int in eT ae holds a permanent/temporary post under the 
State/Central Govt as .............. ees (Designation) in the Dept. of ........... eee from 
dee dss to ........................ He/She is permitted to apply for the post of ............ ieee 

Signature of the Appointment Authority with Seal 

Date : 
Place : 
P.R23 ಜಂಟಿ ನಿರ್ದೇಶಕರು (ಆಡಳಿತ) 
50 - 200 ಕೃಷಿ ಇಲಾಖೆ, ಬೆ೦ಗಳೂರು. 


ಲ 
ಕೃಷಿ ಇಲಾಖೆ 
ಕೃಷಿ ಆಯುಕ್ತರ ಕಛೇರಿ, ಶೇಷಾದ್ರಿ ರಸ್ತೆ, ಬೆ೦ಗಳೂರು-1. 
ಅಧಿಸೂಚನೆ 
ಸಂಖ್ಯೆ: ಕೃಷಿಪ-2/ವಿವ-105/2016-17, ಬೆಂಗಳೂರು ದಿನಾಂಕ: 09/02/2017. 


1 ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಎಜಿಡಿ/28/ಎಎನ್‌ಇ/2015, ದಿನಾ೦ಕ:19.112016ರ ಕರ್ನಾಟಕ ಕೃಷಿ ಸೇವೆಗಳು (ಸಹಾಯಕ ಕೃಷಿ 
ನಿರ್ದೇಶಕರು, ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳ ನೇಮಕಾತಿ) (ವಿಶೇಷ) ನಿಯಮಗಳು-2016 ರನ್ವಯ ಅನುಸೂಚಿಯಲ್ಲಿ 
ನಮೂದಿಸಿರುವ ಕೃಷಿ ಇಲಾಖೆಯಲ್ಲಿ ಖಾಲಿ ಇರುವ ಈ ಕೆಳಕಂಡ ಗ್ರೂಪ್‌-ಎ ಮತ್ತು ಗ್ರೂಪ್‌-ಬಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ 
ಅಭ್ಯರ್ಥಿಗಳಿಂದ ಆನ್‌ಲೈನ್‌ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. 


In case of any discrepancy/ambiguity arise with regard to any of the above prescribed rules/procedures, Karnataka Civil 
Services(General Recruitment) Rules, 1977 and its amendment rules shall prevail. 



































ಹುದ್ದೆಗಳ ಸಂಖ್ಯೆ 
ಕ್ರಸಂ ಹುದ್ದೆಯ ಪದನಾಮ 
ಹೈದ್ರಾಬಾದ್‌-ಕರ್ನಾಟಕ ಪ್ರಾದೇಶಿಕ ಸ್ಥಳೀಯ ವೃಂದದ ಹುದ್ದೆಗಳು 
€ಛ ಲ ಬ 

ಪ್ರೂಪ್‌-"ಎ' ಹುದ್ದೆಗಳು 
1. ಸಹಾಯಕ ಕೃಷಿ ನಿರ್ದೇಶಕರು 13 

ಪ್‌-"ಬಿ' ಹುದ್ದೆಗಳು 
2. ಕೃಷಿ ಅಧಿಕಾರಿ 73 
3. ಸಹಾಯಕ ಕೃಷಿ ಅಧಿಕಾರಿ 126 

ಒಟ್ಟು 212 














ಟಿಪ್ಪಣಿ :- ಮೇಲೆ ತಿಳಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ಅನುಬಂಧ-4ರಲ್ಲಿ ಹುದ್ದೆಗಳ ವರ್ಗೀಕರಣವು ಸರ್ಕಾರದ ಆದೇಶಗಳು ಮತ್ತು ನಿಯಮಗಳಂತೆ 
ಬದಲಾವಣೆಗೆ ಒಳಪಟ್ಟಿರುತ್ತದೆ. 


1) ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ: 10.02.2017. 
2) ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 09.03.2017. 
3) ಅರ್ಜಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ: 10.03.2017 (ಕೆನರಾ ಬ್ಯಾಂಕ್‌ ಶಾಖೆಗಳ ಕಾರ್ಯದ ವೇಳೆಯೊಳಗೆ) 
ವಿಶೇಷ ಸೂಚನೆಗಳು: 
* ಒಬ್ಬ ಅಭ್ಯರ್ಥಿಯು ಯಾವುದೇ ಒಂದು ಹುದ್ದೆ ಅಥವಾ ಎಲ್ಲಾ ಹುದ್ದೆಗಳಿಗೆ ಒಂದೇ ಅರ್ಜಿ ಸಲ್ಲಿಸತಕ್ಕದ್ದು. 
* ಒಬ್ಬ ಅಭ್ಯರ್ಥಿಯು ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ದಲ್ಲಿ ಪ್ರತಿ ಹುದ್ದೆಗೂ ಪ್ರತ್ಯೇಕವಾಗಿ ಶುಲ್ಕ ಪಾವತಿಸುವುದು. 


* ಅರ್ಜಿಗಳನ್ನು ಆನ್‌-ಲೈನ್‌ (On-line) (ಎಲೆಕ್ಟಾನಿಕ್‌ ಮಾರ್ಗ) ಮುಖಾಂತರ ಮಾತ್ರ ಸಲ್ಲಿಸತಕ್ಕದ್ದು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. 


೪೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ಭಾಗ ೫ 


9 ಅಭ್ಯರ್ಥಿಗಳು On-Line ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಕಡ್ಡಾಯವಾಗಿ ನೀಡಿರುವ ಸೂಚನೆಗಳನ್ನು ಓದಿಕೊಳ್ಳತಕ್ಕದು ಹಾಗೂ 
ನೀಡಿರುವ ಸೂಚನೆಗಳನ್ವಯ ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. ತಪ್ಪು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದಲ್ಲಿ ಅಂತಹವರ ವಿರುದ್ಧ 
ಇಲಾಖೆಯು ಕಾನೂನಿನನ್ವಯ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. 

* ಈ ಅಧಿಸೂಚನೆಯನ್ವಯ ಆಯ್ಕೆಯಾಗುವ ಅಭ್ಯರ್ಥಿಗಳು ಹೈದರಾಬಾದ್‌-ಕರ್ನಾಟಕದ ಯಾವುದೇ ಭಾಗದಲ್ಲಿ ಸೇವೆ ಸಲ್ಲಿಸಲು 
ಬದ್ದರಾಗಿರತಕ್ಕದ್ದು. 

ಅರ್ಜಿಯಲ್ಲಿ ಮೀಸಲಾತಿಗೆ ಸಂಬಂಧಿಸಿದ ಅಂಕಣದಲ್ಲಿ ಉಪಯೋಗಿಸಿದ ಪದಗಳ ಅರ್ಥವನ್ನು ಈ ಕೆಳಕಂಡಂತೆ ಅರ್ಥೈಸಿಕೊಳ್ಳಬೇಕು. 

































































ಸಾ.ಅ ಸಾಮಾನ್ಯ ಅರ್ಹತೆ GM General Merit 

ಪ.ಜಾ ಪರಿಶಿಷ್ಟ ಜಾತಿ 50 Scheduled Caste 

ಪ.ಪಂ ಪರಿಶಿಷ್ಠ ಪಂಗಡ ST Scheduled Tribe 

ಪ್ರ-1 ಪ್ರವರ್ಗ-1 Cat—l Category—1 

2ಎ ಪ್ರವರ್ಗ-2ಎ 2A Category—-2A 

2ಬಿ ಪ್ರವರ್ಗ-2ಬಿ 28 Category—2B 

3ಎ ಪ್ರವರ್ಗ-3ಎ 3A Category—-3A 

3ಬಿ ಪ್ರವರ್ಗ-3೨ಬಿ 38 Category—3B 

ಮಾ.ಸೈ ಮಾಜಿ ಸೈನಿಕ Ex-MP Ex-Military Person 

ಗ್ರಾಮೀಣ ಗ್ರಾಮೀಣ ಅಭ್ಯರ್ಥಿ Rural Rural Candidate 

ಕ.ಮಾ.ಅ ಕನ್ನಡ ಮಾಧ್ಯಮ ಅಭ್ಯರ್ಥಿ KMS Kannada Medium Student 

ಅಂ.ವಿ ಅಂಗವಿಕಲ PH Physically Handicapped Person 

ಹೈ.ಕ ಹೈದ್ರಾಬಾದ್‌-ಕರ್ನಾಟಕ HK Hyderabad-Karnataka 

ಉ.ಮೂ.ವೃ ಉಳಿದ ಮೂಲ ವೃಂದ RPC Residual Parent Cadre 

2: ಶುಲ್ಕ: 

ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ₹300/- 
ಪ್ರವರ್ಗ 2(ಎ), 2(ಬಿ), 3(ಎ). 3(ಬಿ) ಗೆ ಸೇರಿದ ಅಭ್ಯರ್ಥಿಗಳಿಗೆ ₹150/- 
ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ-1, ಅಂಗವಿಕಲ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಶುಲ್ಕ ಇಲ್ಲ 











2.1. ಅರ್ಜಿಗಳನ್ನು ೦% LINE ಮೂಲಕ ಭರ್ತಿ ಮಾಡಿ ನಿಗಧಿತ ಶುಲ್ಕವನ್ನು ಕೆನರಾ ಬ್ಯಾಂಕ್‌ನ ಕೆಲಸದ ವೇಳೆಯೊಳಗೆ ಯಾವುದೇ ಶಾಖೆಗಳಲ್ಲಿ 
(€- Callan ಮೂಲಕ) ಪಾವತಿ ಮಾಡಬಹುದು. ಇದನ್ನು ಹೊರತುಪಡಿಸಿ ಬೇರೆ ಯಾವುದೇ ಮಾದರಿಯಲ್ಲಿ ಪಾವತಿಸಿರುವ ಶುಲ್ಕವನ್ನು 
ಸ್ವೀಕರಿಸಲಾಗುವುದಿಲ್ಲ. ಒಮ್ಮೆ ಶುಲ್ಕವನ್ನು ಪಾವತಿಸಿದ ನಂತರ ಅದನ್ನು ಯಾವುದೇ ಸಂದರ್ಭದಲ್ಲೂ ಹಿಂತಿರುಗಿಸಲಾಗುವುದಿಲ್ಲ. ನಿಗಧಿತ ಶುಲ್ಕ ಪಾವತಿಸದ 
ಅಭ್ಯರ್ಥಿಗಳ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 

3. ಅಭ್ಯರ್ಥಿಗಳು ONLINE ಮೂಲಕ ಅರ್ಜಿ ಭರ್ತಿ ಮಾಡುವ ಮೊದಲು ಕೆಳಕಂಡ ಸೂಚನೆಗಳನ್ನು ಕಡ್ಡಾಯವಾಗಿ ತಿಳಿದುಕೊಳ್ಳತಕ್ಕದ್ದು. 

ಹಂತ 1 :- ಅಭ್ಯರ್ಥಿಗಳು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ "tp://raitamitra.kar.nic.in' ನ ತೆರೆದ ಕೂಡಲೇ ಕಂಪ್ಯೂಟರ್‌ ಪರದೆಯ ಮೇಲೆ 
"ON-LINE APPLICATION FOR ADA/AO/AAO" ಎಂದು ಮೂಡುತ್ತದೆ. ಅದರ ಮೇಲೆ ಕ್ಲಿಕ್‌ ಮಾಡಿದ ಕೂಡಲೇ ೧೦0180800೧ ಪರದೆ 
ತೆರೆದುಕೊಳ್ಳುತ್ತದೆ. 


ಹಂತ 2 :- Click on Register button ಒತ್ತಿ, Registration ಪರದೆಯ ಮೇಲೆ ಅಗತ್ಯ ಮಾಹಿತಿಯನ್ನು ಅಂದರೆ ಹೆಸರು, ತಂದೆ, ತಾಯಿಯ ಹೆಸರು, 
ಜನ್ಮ ದಿನಾಂಕ ಮತ್ತು ಮೊಬೈಲ್‌ ಸಂಖ್ಯೆ ಕಡ್ಡಾಯವಾಗಿ ನಮೂದಿಸತಕ್ಕದ್ದು. ಈ ಎಲ್ಲಾ ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಿದ ನಂತರ Submit 
Button ಅನ್ನು ಒತ್ತಬೇಕು. ಆಗ ನಿಮಗೆ 1008 10 ಮತ್ತು Password ಅನ್ನು ನಿಮ್ಮ ಮೊಬೈಲ್‌ ಸಂಖ್ಯೆಗೆ ರವಾನಿಸಲಾಗುತ್ತದೆ. ಅಭ್ಯರ್ಥಿಯು ಮೊಬೈಲ್‌ 
ನಂಬರ್‌ ನೇಮಕಾತಿ ಮುಗಿಯುವವರೆಗೂ ಬದಲಾಯಿಸತಕ್ಕದ್ದಲ್ಲ. 


ಹಂತ 3 :- ನಿಮಗೆ ನೀಡಲಾದ 10617 1D ಮತ್ತು Password ನ್ನು ಉಪಯೋಗಿಸಿ Login Button ಒತ್ತಿದಲ್ಲಿ APPLICATION ಮೂಡುತ್ತದೆ. ಇದರಲ್ಲಿ 
Candidate Details/Qualification Details/Examination Center Details/Photo uploading ಗಳಿರುತ್ತವೆ. ಈ ಪಟದಲ್ಲಿ ಪರೀಕ್ಷಾ ಕೇಂದ್ರವನ್ನು 
ಆಯ್ಕೆಮಾಡುವ ಮತ್ತು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯ ವಿವರಗಳು ಮೂಡಲಿದ್ದು ನೀವು ಬಯಸುವ ಪರೀಕ್ಷಾ ಕೇಂದ್ರವನ್ನು ಆಯ್ಕೆ 
ಮಾಡತಕ್ಕದ್ದು(ಪರೀಕ್ಷಾ ಕೇಂದ್ರಗಳನ್ನು ಅನುಬ೦ಧ-1ರಲ್ಲಿ ನೋಡತಕ್ಕದ್ದು) ಹಾಗೂ ಕನ್ನಡ ಉತ್ತೀರ್ಣತೆಯ ವಿವರಗಳನ್ನು ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 
ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ತೆಗೆದುಕೊಳ್ಳುವ ಅಭ್ಯರ್ಥಿಗಳು ಕನ್ನಡ ಭಾಷೆ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೆಂಗಳೂರು ಕೇಂದ್ರವನ್ನು ಮಾತ್ರ ಆಯ್ಕೆ 
ಮಾಡಿಕೊಳ್ಳತಕ್ಕದ್ದು. ತದನಂತರ ನೀವು ಸ್ಕ್ಯಾನ್‌ ಮಾಡಿಕೊಂಡಿರುವ ಇತ್ತೀಚಿನ ಭಾವಚಿತ್ರ, ಸಹಿ ಹಾಗೂ ನಿಮ್ಮ ಎಡಗೈ ಹೆಬ್ಬೆಟ್ಟಿನ ಗುರುತನ್ನೂ ಸಹ ಅಪ್‌ 
ಲೋಡ್‌ ಮಾಡತಕ್ಕದ್ದು. ಈ ಅರ್ಜಿ ನಮೂನೆಯಲ್ಲಿ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ಪೂರ್ಣ ವಿವರಗಳನ್ನು ಜಾಗರೂಕತೆಯಿಂದ ಭರ್ತಿ ಮಾಡತಕ್ಕದ್ದು. 
ಇದಾದ ನಂತರ ಅಂತಿಮವಾಗಿ Final Submit button ಒತ್ತುವುದು. 


ಸೂಚನೆ :- Final Submit Button ಅನ್ನು ಒತ್ತಿದ ನಂತರ ಅರ್ಜಿಯಲ್ಲಿ ಯಾವುದೇ ತಿದ್ದುಪಡಿಗಳನ್ನು ಮಾಡಲು ಅವಕಾಶ ಇರುವುದಿಲ್ಲ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ೪೩೩ 


ಭಾವಚಿತ್ರ, ಸಹಿ ಮತ್ತು ದಾಖಲೆಗಳ ಅಪ್ಲೋಡ್‌ :- ಭಾವಚಿತ್ರ ಮತ್ತು ಸಹಿಯನ್ನು ಜೆಪಿಜಿ/ ಜೆಪಿಇಜಿ(1P6/)PE6) ಮಾದರಿಯಲ್ಲಿಯೇ ಅಪ್ಲೋಡ್‌ 
ಮಾಡಬೇಕು. 
ಭಾವಚಿತ್ರದ ಅಳತೆ:- 3.5 cm x 4.5 cm (10 KB ರಿಂದ 150 KB ಇರತಕ್ಕದ್ದು) 
ಸಹಿಯ ಅಳತೆ:- 3.5 cm x1.5 cm (10 KB ರಿಂದ 150 8 ಇರತಕ್ಕದ್ದು) 
ಹೆಬ್ಬೆಟ್ಟಿನ ಗುರುತಿನ ಅಳತೆ:- 3.5 cm x 1.5 cm Pixel (10 KB ರಿಂದ 150 KB ಇರತಕ್ಕದ್ದು) 
ಭಾವಚಿತ್ರವನ್ನು ಸ್ಕ್ಯಾನ್‌ ಮಾಡುವ ಮಾರ್ಗಸೂಚಿಗಳು :- ಭಾವಚಿತ್ರ (ಜೆಪಿಜಿ/ಜೆಪಿಇಜಿ (2೧೦/೫೧5೦) ಮಾದರಿಯಲ್ಲಿ ಮಾತ್ರ ಇರಬೇಕು) 
ಬಿಳಿ ಅಥವಾ ತಿಳಿ ಬಣ್ಣದ ಹಾಳೆಯಲ್ಲಿ ಇತ್ತೀಚಿನ ಪಾಸ್‌ಪೋರ್ಟ್‌ ಅಳತೆಯ ಭಾವಚಿತ್ರವನ್ನು ಅಂಟಿಸಿ ಸ್ಕ್ಯಾನ್‌ ಮಾಡತಕ್ಕದ್ದು. ಕನ್ನಡಕ 
ಉಪಯೋಗಿಸಿದ್ದಲ್ಲಿ ನಿಮ್ಮ ಕಣ್ಣುಗಳು ಸರಿಯಾಗಿ ಕಾಣುತ್ತಿರುವುದನ್ನು ಖಚಿತಪಡಿಸಿಕೊಳ್ಳಿ. ಟೋಪಿ ಅಥವಾ ಕಪ್ಪು ಕನ್ನಡಕ ಧರಿಸಿ ತೆಗೆದ ಭಾವಚಿತ್ರಗಳನ್ನು 
ಅನುಮತಿಸುವುದಿಲ್ಲ. ಧಾರ್ಮಿಕ ತಲೆ-ಉಡುಪು ಧರಿಸಬಹುದು ಆದರೆ ಇದು ಮುಖವನ್ನು ಮರೆಮಾಚುವಂತೆ ಇರಬಾರದು. ಈ ಮೇಲಿನ ಸೂಚನೆಗಳಂತೆ 
ಭಾವಚಿತ್ರವನ್ನು ಅಪ್ಲೋಡ್‌ ಮಾಡುವುದು. 
ಹಂತ-4 :- Final Submit button ಒತ್ತಿದ ನಂತರ Download e-Challan Button ಮೂಡುತ್ತವೆ. Download e-Challan Button ಅನ್ನು ಒತ್ತಿದ್ದಲ್ಲಿ 


ಶುಲ್ಕ ಪಾವತಿಸಲು ಪರದೆಯ ಮೇಲೆ ತ್ರಿಪ್ರತಿಯಲ್ಲಿ ಚಲನ್‌ ಮೂಡಲಿದ್ದು. ೦೧೩1೫೧ Dಂwಗಂ೩೩ ಮಾಡಿಕೊಂಡು ಯಾವುದೇ ಕೆನರಾ ಬ್ಯಾಂಕ್‌ನ 
ಶಾಖೆಗಳಲ್ಲಿ ನಿಗಧಿತ ಅರ್ಜಿ ಶುಲ್ಕವನ್ನು ಪಾವತಿ ಮಾಡುವುದು. 


Note :- ಶುಲ್ಕವನ್ನು ಪಾವತಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕ: 10.03.2017 (ಕೆನರಾ ಬ್ಯಾಂಕ್‌ ಶಾಖೆಗಳ ಕಾರ್ಯದ ವೇಳೆಯೊಳಗೆ) ನಂತರ 
ಶುಲ್ಕವನ್ನು ಸಂದಾಯ ಮಾಡಲು ಅವಕಾಶವಿರುವುದಿಲ್ಲ. 


ಹಂತ-5 :- ಕೆನರಾ ಬ್ಯಾಂಕ್‌ನ ಶಾಖೆಯಲ್ಲಿ ಶುಲ್ಕ ಪಾವತಿಯ ಬಗ್ಗೆ ದೃಢೀಕರಣವಾದ ನಂತರವೇ ಇಲಾಖಾ ವೆಬ್‌ಸೈಟ್‌ನಲ್ಲಿ Download Application 
Button ಮೂಡುತ್ತದೆ. ಆದ್ದರಿಂದ ಅಭ್ಯರ್ಥಿಗಳು ಶುಲ್ಕ ಪಾವತಿಸಿದ ನಂತರ ಮತ್ತೆ ಇಲಾಖಾ ವೆಬ್‌ಸೈಟ್‌ಗೆ ತಮಗೆ ನೀಡಿರುವ Lಂgn 1D 
ಉಪಯೋಗಿಸಿಕೊಂಡು Lಂnಗ ಆಗಿ Download Application Button ಒತ್ತಿದಲ್ಲಿ Application ಮೂಡುತ್ತದೆ. Application ನನ್ನು Download 
ಮಾಡಿಕೊಂಡು ನೇಮಕಾತಿ ಪಕ್ರಿಯೆ ಮುಕ್ತಾಯವಾಗುವವರೆಗೂ ಅಭ್ಯರ್ಥಿಗಳು ತಮ್ಮ ಬಳಿ ಇಟ್ಟುಕೊಳ್ಳತಕ್ಕದ್ದು. 

ಹಂತ-6 :- ಕ್ರಮಬದ್ದವಾಗಿ ಅರ್ಜಿಯನ್ನು ಸಲ್ಲಿಸಿದ ಅಭ್ಯರ್ಥಿಗಳ ಮೊಬೈಲ್‌ ಸಂಖ್ಯೆಗೆ ಅರ್ಜಿ ಸ್ವೀಕೃತಿಯ ಮಾಹಿತಿಯನ್ನು ಕಳುಹಿಸಲಾಗುವುದು. 

ಹಂತ-7 :- ೦೧-॥76 ಮೂಲಕ ಅರ್ಜಿಯನ್ನು ಭರ್ತಿಮಾಡುವ ಸಂದರ್ಭದಲ್ಲಿ ಯಾವುದಾದರೂ ತಾಂತ್ರಿಕ ತೊಂದರೆ ಅಥವಾ ಸಮಸ್ಯೆ ಎದುರಾದಲ್ಲಿ 
ಸಹಾಯವಾಣಿ (Help ine) ಸಂಖ್ಯೆ 080-22074138 ಅನ್ನು (ಬೆಳಿಗ್ಗೆ 10-00 ಗಂಟೆಯಿಂದ ಸಂಜೆ 5-30 ಗಂಟೆಯವರೆಗೆ ಅಥವಾ ಅರ್ಜಿಯಲ್ಲಿ 


ನೀಡಿರುವ ಇ-ಮೇಲ್‌ ಸಹಾಯ ಮೂಲಕ) ಸಂಪರ್ಕಿಸಿ ಅಗತ್ಯ ಮಾಹಿತಿ ಪಡೆದು ಅರ್ಜಿ ಸಲ್ಲಿಸಬಹುದು. 
3.1 ಅಭ್ಯರ್ಥಿಗಳು ಅರ್ಜಿಯಲ್ಲಿ ತಮ್ಮ ಮಿಂಚಂಚೆ (ಇ-ಮೇಲ್‌) ಮತ್ತು ಮೊಬೈಲ್‌ ಸಂಖ್ಯೆ ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 


3.2 ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದವರೆಗೂ ವಿಳಂಬ ಮಾಡದೆ ಮುಂಚಿತವಾಗಿ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು. 


3.3 ಶುಲ್ಕವನ್ನು ಪಾವತಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕ/ಸಮಯದ ನಂತರ ಶುಲ್ಕವನ್ನು ಸಂದಾಯ ಮಾಡಲು ಅವಕಾಶವಿರುವುದಿಲ್ಲ. 
4. ಅರ್ಹತಾ ಷರತ್ತುಗಳು: 


» ಅಭ್ಯರ್ಥಿಯು ಭಾರತೀಯ ನಾಗರೀಕನಾಗಿರತಕ್ಕದ್ದು. 

೫ ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ ಇನ್ನೊಬ್ಬ ಹೆಂಡತಿ ಇರುವ 
ವ್ಯಕ್ತಿಯನ್ನು ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ ಪೂರ್ವಾನುಮತಿಯನ್ನು ಪಡೆಯದೇ ನೇಮಕಾತಿಗೆ 
ಅರ್ಹರಾಗುವುದಿಲ್ಲ. 

೫ ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು. 

೫ ದೈಹಿಕವಾಗಿ ಅನರ್ಹರಾಗಿದ್ದಾರೆಂಬುದಾಗಿ ವೈದ್ಯಕೀಯ ಮಂಡಳಿಯ ವರದಿಯ ಮೇಲೆ ಅನರ್ಹರೆಂಬುದಾಗಿ ತಿರಸ್ಕರಿಸುವ ಪೂರ್ಣ 

ವಿವೇಚನೆಯನ್ನು ರಾಜ್ಯ ಸರ್ಕಾರ/ಆಯ್ಕೆ ಪ್ರಾಧಿಕಾರವು ಕಾಯ್ದಿರಿಸಿಕೊಂಡಿದೆ ಮತ್ತು ಸರ್ಕಾರದ ವಿವೇಚನೆಯು ಯಾವುದೇ ವಿಧದಲ್ಲೂ ಈ 


ನಿಯಮಗಳ ಮೂಲಕ ಸೀಮಿತವಾಗಿರುವುದಿಲ್ಲ. 


ನಿಗಧಿತ ಶೈಕ್ಷಣಿಕ ಅರ್ಹತೆಯ ಜೊತೆಗೆ ಈ ಮೇಲ್ಕಂಡ ಅರ್ಹತೆಗಳನ್ನು ಹೊಂದಿರುವ ಅಭ್ಯರ್ಥಿಗಳು ನೇಮಕಾತಿಗಾಗಿ ಅರ್ಜಿ ಸಲ್ಲಿಸಲು 
ಅರ್ಹತೆಯನ್ನು ಹೊಂದಿರುತ್ತಾರೆ. 


5. ನೇಮಕಾತಿ ವಿಧಾನ :- 


ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಎಜಿಡಿ/28/ಎಎನ್‌ಇ/2015, ದಿನಾಂಕ:19.11.2016ರ ಕರ್ನಾಟಕ ಕೃಷಿ ಸೇವೆಗಳು (ಸಹಾಯಕ ಕೃಷಿ ನಿರ್ದೇಶಕರು, 
ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳ ನೇಮಕಾತಿ) (ವಿಶೇಷ) ನಿಯಮಗಳು-2016ರ ಅನುಸೂಚಿಯಲ್ಲಿ ನಮೂದಿಸಿರುವ ಕೃಷಿ 


ಇಲಾಖೆಯಲ್ಲಿ ಖಾಲಿ ಇರುವ ಗ್ರೂಪ್‌-ಎ ಮತ್ತು ಗ್ರೂಪ್‌-ಬಿ ಹುದ್ದೆಗಳಿಗೆ ಅಭ್ಯರ್ಥಿಗಳ ಆಯ್ಕೆಯನ್ನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಶೇಕಡಾ 50ರಷ್ಟು 

ಅಂಕಗಳನ್ನು ಮತ್ತು ಅಭ್ಯರ್ಥಿಗಳು ಶೈಕ್ಷಣಿಕ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದಿರುವ ಶೇಕಡಾ 50ರಷ್ಟು ಅಂಕಗಳನ್ನು ಆಧರಿಸಿ ಕಾಲಕಾಲಕ್ಕೆ ಚಾಲ್ತಿಯಲ್ಲಿರುವ 

ಮೀಸಲಾತಿ ನಿಯಮಗಳ ಅನುಸಾರ ಖಾಲಿ ಹುದ್ದೆಗಳಿಗೆ ಅನುಗುಣವಾಗಿ ಆಯ್ಕೆ ಮಾಡಲಾಗುತ್ತದೆ. 

> ಶೈಕ್ಷಣಿಕ ಅರ್ಹತಾ ಪರೀಕ್ಷೆ :- ಸಹಾಯಕ ಕೃಷಿ ನಿರ್ದೇಶಕರ ಹುದ್ದೆಗೆ-ಎಂ.ಎಸಿ(ಕೃಷಿ), ಕೃಷಿ ಅಧಿಕಾರಿ/ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳಿಗೆ- 
ಬಿ.ಎಸ್ಸಿ(ಕೃಷಿ)ಯಲ್ಲಿ ಪಡೆದ ಶೇ.50 ರಷ್ಟು ಅಂಕಗಳನ್ನು ಆಯ್ಕೆಗೆ ಪರಿಗಣಿಸಲಾಗುವುದು. 


೪೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ಭಾಗ ೫ 


ಆಯ್ಕೆಯಾದ ಅಭ್ಯರ್ಥಿಗಳ ಮೀಸಲಾತಿಗೆ (ಮೀಸಲಾತಿ ವರ್ಗೀಕರಣಗಳಂತೆ) ಸಂಬಂಧಿಸಿದಂತೆ ಸಿಂಧುತ್ವ ಪ್ರಮಾಣ ಪತ್ರವನ್ನು ಹಾಗೂ 


ಪೋಲೀಸ್‌ ವರದಿ, ದೇಹದಾರ್ಡ್ಯ ವೈದ್ಯಕೀಯ ಪ್ರಮಾಣಪತ್ರ ಇವುಗಳನ್ನು ಸಂಬಂಧಿಸಿದ ಸಕ್ಷಮ ಪ್ರಾಧಿಕಾರಗಳಿಂದ ಪಡೆದು ಆಯ್ಕೆ ಬಗ್ಗೆ 
ಸಮರ್ಥನೆಯಾದ ಪ್ರಕರಣಗಳಿಗೆ ಮಾತ್ರ ನೇಮಕಾತಿ ಆದೇಶ ನೀಡಲಾಗುವುದು. 


ಅಭ್ಯರ್ಥಿಯು ಒಂದಕ್ಕಿಂತ ಹೆಜ್ಜು ಹುದ್ದೆಗಳಿಗೆ ಆಯ್ಕೆಯಾದಲ್ಲಿ ಅಂತಹ ಅಭ್ಯರ್ಥಿಯನ್ನು ಆಯ್ಕೆಯಾಗಿರುವ ಹುದ್ದೆಗಳಲ್ಲಿ ಉನ್ನತ ಹುದ್ದೆಗೆ ಮಾತ್ರ 
ಪರಿಗಣಿಸಲಾಗುವುದು. 

೫ ಮೇಲ್ಕಂಡ ಹುದ್ದೆಗಳ ಆಯ್ಕೆಗಾಗಿ ಮೌಖಕ ಪರೀಕ್ಷೆ ಇರುವುದಿಲ್ಲ. 

5.1 ಕಡ್ಡಾಯ ಕನ್ನಡ ಪರೀಕ್ಷೆ :- 
ಡಿ ಲ 

ಮೇಲ್ಕಂಡ ಹುದ್ದೆಗಳ ಆಯ್ಕೆಗೆ ಅರ್ಹರಾಗಲು ಅಭ್ಯರ್ಥಿಗಳಿಗೆ ಎಸ್‌.ಎಸ್‌.ಎಲ್‌.ಸಿ ಪರೀಕ್ಷೆಯ ಕನ್ನಡ ಪ್ರಥಮ ಭಾಷೆಯ ಮಟ್ಟದ 150 ಅಂಕಗಳಿಗೆ 
ಪರೀಕ್ಷೆ ನಡೆಸಲಿದ್ದು, ಅದರಲ್ಲಿ ಕನಿಷ್ಠ 50 ಅಂಕಗಳೊಂದಿಗೆ ಕಡ್ಡಾಯವಾಗಿ ತೇರ್ಗಡೆ ಹೊಂದಲೇಬೇಕು. ನಿಗಧಿಪಡಿಸಿದ ಕನಿಷ್ಠ 50 ಅಂಕಗಳನ್ನು 
ಪಡೆಯದ ಅಭ್ಯರ್ಥಿಗಳು ಆಯ್ಕೆಗೆ ಅರ್ಹರಾಗುವುದಿಲ್ಲ. ಕನ್ನಡ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಪರಂತು 
ಎಸ್‌.ಎಸ್‌.ಎಲ್‌.ಸಿ ಅಥವಾ ಅದಕ್ಕೆ ತತ್ಸಮಾನವೆಂದು ಘೋಷಿಸಲ್ಪಟ್ಟ ಯಾವುದೇ ಪರೀಕ್ಷೆಯಲ್ಲಿ ಅಥವಾ ಎಸ್‌.ಎಸ್‌.ಎಲ್‌.ಸಿ ಗಿ೦ತ ಮೇಲ್ಮಟ್ಟದ ಯಾವುದೇ 
ಪರೀಕ್ಷೆಯಲ್ಲಿ ಕನ್ನಡವನ್ನು ಪ್ರಥಮ/ದ್ವಿತೀಯ ಭಾಷೆ ಅಥವಾ ಐಚ್ಛಿಕ ವಿಷಯವಾಗಿ (ಆದರೆ ಸಂಯುಕ್ತ ಪತ್ರಿಕೆಯ ವಿಷಯಗಳಲ್ಲೊಂದಾಗಿರಬಾರದು) ಅಥವಾ 
ಮೇಲಿನ ಪರೀಕ್ಷೆಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿ ತೇರ್ಗಡೆಯಾಗಿದ್ದರೆ ಅಥವಾ ಲೋಕಸೇವಾ ಆಯೋಗದಿಂದ ಈ ಹಿಂದೆ ನಡೆಸಲ್ಪಟ್ಟ 
ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಲ್ಲಿ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದುವ ಬಗ್ಗೆ ವಿನಾಯಿತಿ ನೀಡಲಾಗುವುದು. 

ಈ ಮೇಲಿನ ಹುದ್ದೆಗಳ ನೇಮಕಾತಿಗಾಗಿ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಯ ಪಠ್ಯಕ್ರಮವನ್ನು ಅನುಬಂಧ-2ರಲ್ಲಿ ತೋರಿಸಲಾಗಿದೆ. 

ಅಭ್ಯರ್ಥಿಗಳು ಅರ್ಜಿಯಲ್ಲಿ ಅವರು ಸ್ಪರ್ಧಾತ್ಮಕ ಪರೀಕ್ಷೆ ತೆಗೆದುಕೊಳ್ಳಲು ಇಚ್ಛಿಸುವ ಕೇಂದ್ರವನ್ನು ನಮೂದಿಸತಕ್ಕದು(ಅನುಬಂಧ-1ನ್ನು 
ನೋಡತಕ್ಕದ್ದು). ಅಭ್ಯರ್ಥಿಯು ಆಯ್ಕೆ ಮಾಡಿದ ಕೇಂದ್ರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕಾರಣಾಂತರಗಳಿಂದ ನಡೆಸಲಾಗದಿದ್ದ ಪಕ್ಷದಲ್ಲಿ ಪರೀಕ್ಷೆಯನ್ನು 
ಹತ್ತಿರದ ಕೇಂದ್ರದಲ್ಲಿ ನಡೆಸಲಾಗುವುದು. ಪರೀಕ್ಷೆಗಳ ದಿನಾಂಕವನ್ನು ಮುಂದೆ ಇಲಾಖೆಯ ವೆಬ್‌ ಸೈಟ್‌-"http:/lraitamitra.kar.nic.in"ನಲ್ಲಿ 
ಪ್ರಕಟಿಸಲಾಗುವುದು. 


5.2 ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ :- 











ಪತ್ರಿಕೆ ವಿಷಯ ಅಂಕಗಳು ಪರೀಕ್ಷಾ ಅವಧಿ ಪರೀಕ್ಷಾ ವಿಧಾನ 
ಪತ್ರಿಕೆ 1 ಸಾಮಾನ್ಯ ಜ್ಞಾನ 100 1 1/2 ಗಂಟೆಗಳ | (ವಸ್ತುನಿಷ್ಟ ಬಹು ಆಯ್ಕೆ ಪತ್ರಿಕೆ) 
ಅ೦ಕಗಳು ಅವಧಿ (Objective Multiple Choice Type) 
ಪತ್ರಿಕೆ 2 ನಿರ್ದಿಷ್ಟ ಪ್ರಶ್ನೆ 200 3 ಗಂಟೆಗಳ (ವಸ್ತುನಿಷ್ಟ ಬಹು ಆಯ್ಕೆ ಪತ್ರಿಕೆ) 
ಪತ್ರಿಕೆ ಅಂಕಗಳು ಅವಧಿ (Objective Multiple Choice Type) 























ಸದರಿ ಹುದ್ದೆಗಳ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರ ಮೂಲಕ ಆಫ್‌ ಲೈನ್‌-ಓಎಂಆರ್‌ ಮಾದರಿ 
(Offline-OMR type) ಮುಖಾಂತರ ನಡೆಸಲಾಗುವುದು. 

ಯಣಾತ್ಮಕ ಮೌಲ್ಯ ಮಾಪನ (Nೀgಷtve Valuation) : ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ 04 ಪರ್ಯಾಯ 
ಉತ್ತರಗಳಿದ್ದು, ಅಭ್ಯರ್ಥಿಯು ಯಾವುದಾದರೂ ಒಂದು ಸರಿ ಉತ್ತರವನ್ನು ಆಯ್ಕೆ ಮಾಡತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ ಪಶ್ನೆಗೆ ನಿಗದಿಪಡಿಸಿದ ಅಂಕಗಳಿಂದ 
0.25(1/4) ರಷ್ಟು ಅಂಕಗಳನ್ನು ಕಳೆಯಲಾಗುವುದು. 

ಸೂಚನೆ-1 :- ಸರ್ಕಾರದ ಅಧಿಸೂಚನೆ ಸಂಖ್ಯೆ.ಎಜಿಡಿ/28/ಎಎನ್‌ಇ/2015, ದಿನಾಂಕ:19.11.2016ರ ಕರ್ನಾಟಕ ಕೃಷಿ ಸೇವೆಗಳು (ಸಹಾಯಕ 
ಕೃಷಿ ನಿರ್ದೇಶಕರು, ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳ ನೇಮಕಾತಿ) (ವಿಶೇಷ) ನಿಯಮಗಳು-2016ರಲ್ಲಿ ಸೂಚಿಸಿರುವ ಪಠ್ಯಕ್ರಮವನ್ನು 
ಮತ್ತು ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಪಠ್ಯಕ್ರಮವನ್ನು ಅನುಬ೦ಧ-2ರಲ್ಲಿ ನೋಡತಕ್ಕದ್ದು. 

ಸೂಚನೆ-2 : ಸಹಾಯಕ ಕೃಷಿ ನಿರ್ದೇಶಕರು, ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳಿಗೆ (ಹೈದ್ರಾಬಾದ್‌-ಕರ್ನಾಟಕ ಮತ್ತು 
ಉಳಿಕೆ ವೃಂದ ಸೇರಿದಂತೆ) ಒಂದೇ ಪರೀಕ್ಷೆ ನಡೆಸಲಾಗುವುದು. 

ಸೂಚನೆ-3: ಸ್ಪರ್ಧಾತ್ಮಕ ಪರೀಕ್ಷೆಯ ಪಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಗಳೆರಡರಲ್ಲೂ ಇರುತ್ತವೆ. ಕನ್ನಡ ಭಾಷೆಯಲ್ಲಿರುವ ಪ್ರಶ್ನೆಗಳ 
ಭಾಷಾಂತರದಲ್ಲಿ ಏನಾದರೂ ಅಸ್ಪಷ್ಟತೆ ಇದ್ದಲ್ಲಿ ಅಭ್ಯರ್ಥಿಗಳು ಆಂಗ್ಲ ಭಾಷೆಯಲ್ಲಿರುವ ಪ್ರಶ್ನೆಗಳನ್ನು ನೋಡುವುದು ಹಾಗೂ ಇದೇ ಅಂತಿಮವಾಗಿರುತ್ತದೆ. 
6 ಶೈಕ್ಷಣಿಕ ವಿದ್ಧಾರ್ಹತೆ :- 

ಎ ಸ್ರ 


ಸರ್ಕಾರದ ಅಧಿಸೂಚನೆ ಸಂಖ್ಯೆ.ಎಜಿಡಿ/28/ಎಎನ್‌ಇ/2015, ದಿನಾಂಕ:19.11.2016ರ ಕರ್ನಾಟಕ ಕೃಷಿ ಸೇವೆಗಳು (ಸಹಾಯಕ ಕೃಷಿ ನಿರ್ದೇಶಕರು, 


ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳ ನೇಮಕಾತಿ) (ವಿಶೇಷ) ನಿಯಮಗಳು-2016ರ ಅನುಸೂಚಿ(50766016)ಯಲ್ಲಿ ನಿಗಧಿಪಡಿಸಿರುವಂತೆ 
ಅರ್ಜಿಗಳನ್ನು ಭರ್ತಿ ಮಾಡಲು ನಿಗಧಿಪಡಿಸಿದ ಕೊನೆಯ ದಿನಾಂಕದಂದು ಕೆಳಕಂಡಂತೆ ಆಯಾ ಹುದ್ದೆಗಳ ಮುಂದೆ ಸೂಚಿಸಿರುವ ವಿದ್ಯಾರ್ಹತೆಯನ್ನು 


ಅಭ್ಯರ್ಥಿಗಳು ಹೊಂದಿರಲೇಬೇಕು. 




















ಕ್ರಸಂ. ಹುದ್ದೆ ಕನಿಷ್ಠ ವಿದ್ಯಾರ್ಹತೆ 

1. ಸಹಾಯಕ ಕೃಷಿ ಭಾರತದಲ್ಲಿ ಕಾನೂನು ರೀತ್ಯಾ ಮತ್ತು ಇ.ಸಿ.ಎ.ಆರ್‌(1CAಣ) ನಿಂದ ಮಾನ್ಯತೆ ಪಡೆದು ಸ್ಥಾಪಿಸಲಾದ 
ನಿರ್ದೇಶಕರು ಯಾವುದೇ ಕೃಷಿ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಎ೦.ಎಸ್ಸಿ(ಕೃಷಿ) ಪದವಿ ಪಡೆದಿರಬೇಕು. 

2. ಕೃಷಿ ಅಧಿಕಾರಿ ಭಾರತದಲ್ಲಿ ಕಾನೂನು ರೀತ್ಯಾ ಮತ್ತು ಐ.ಸಿ.ಎ.ಆರ್‌(1CA) ನಿಂದ ಮಾನ್ಯತೆ ಪಡೆದು ಸ್ಥಾಪಿಸಲಾದ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ೪೩೫ 





ಯಾವುದೇ ಕೃಷಿ ವಿಶ್ವವಿದ್ಯಾಲಯದಿಂದ ಬಿ.ಎಸ್ಸಿ(ಕೃಷಿ) ಪದವಿ ಪಡೆದಿರಬೇಕು. 




















3. ಸಹಾಯಕ ಕೃಷಿ ಭಾರತದಲ್ಲಿ ಕಾನೂನು ರೀತ್ಯಾ ಮತ್ತು ಇ.ಸಿ.ಎ.ಆರ್‌(1CAಣ) ನಿಂದ ಮಾನ್ಯತೆ ಪಡೆದು ಸ್ಥಾಪಿಸಲಾದ 
ಅಧಿಕಾರಿ ಯಾವುದೇ ಕೃಷಿ ವಿಶ್ವವಿದ್ಯಾಲಯದಿಂದ ಬಿ.ಎಸ್ಸಿ(ಕೃಷಿ) ಪದವಿ ಪಡೆದಿರಬೇಕು. 
7 ವೇತನ ಶ್ರೇಣಿ:- 


ಅ) ಸಹಾಯಕ ಕೃಷಿ ನಿರ್ದೇಶಕರು :- 
₹28100-700-28800-800-33600-900-39000-1050-45300-1200-50100. 
ಆ) ಕೃಷಿ ಅಧಿಕಾರಿ :- 
₹22800-600-24600-700-28800-800-33600-900-39000-1050-43200. 
ಇ) ಸಹಾಯಕ ಕೃಷಿ ಅಧಿಕಾರಿ :- 
₹21600-600-24600-700-28800-800-33600-900-39000-1050-40050. 
8  ವಯೋಮಿತಿ:- 
ಅರ್ಜಿಗಳನ್ನು ಸ್ವೀಕರಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು; 
ಅ) ಕನಿಷ್ಟ 18 ವರ್ಷಗಳ ವಯಸ್ಸನ್ನು ಪೂರೈಸಿರತಕ್ಕದ್ದು . 
ಆ) ಗರಿಷ್ಟ ವಯೋಮಿತಿಯನ್ನು ಮೀರಿರಬಾರದು. 











ಸಾಮಾನ್ಯ ವರ್ಗ 35 ವರ್ಷ 
ಪ್ರವರ್ಗ 2ಎ, 2ಬಿ, 3ಎ, 3ಬಿ 38 ವರ್ಷ 
ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ /ಪ್ರವರ್ಗ-1 40 ವರ್ಷ 














ಅಭ್ಯರ್ಥಿಗಳ ಜನ್ಮ ದಿನಾಂಕವನ್ನು ಅವರ ಎಸ್‌.ಎಸ್‌.ಎಲ್‌.ಸಿ ಅಥವಾ ತತಮಾನ ವಿದ್ಯಾರ್ಹತೆಯ ಪ್ರಮಾಣ ಪತ್ರದಲ್ಲಿ ನಮೂದಿಸಿರುವಂತೆ 
ಪರಿಗಣಿಸಲಾಗುವುದು. ಇವುಗಳನ್ನು ಹೊರತುಪಡಿಸಿ ಇತರೆ ಯಾವುದೇ ದಾಖಲೆಗಳನ್ನು ಪರಿಗಣಿಸಲಾಗುವುದಿಲ್ಲ. 


ಸಾಮಾನ್ಯ ನೇಮಕಾತಿ ನಿಯಮಗಳನುಸಾರ ಈ ಕೆಳಗಿನ ಸಂದರ್ಭಗಳಲ್ಲಿ ಸದರಿ ನಿಯಮಗಳಲ್ಲಿ ನಿಗಧಿಪಡಿಸಿರುವ ಗರಿಷ್ಠ ವಯೋಮಿತಿಯನ್ನು 
ಕೆಳಗೆ ತಿಳಿಸಿರುವಷ್ಟರ ಮಟ್ಟಿಗೆ ಹೆಚ್ಚಿಸಲಾಗುವುದು. 


(ಅ) ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ | ಸೇವೆ ಸಲ್ಲಿಸಿರುವಷ್ಟು ವರ್ಷಗಳು ಅಥವಾ 10 ವರ್ಷಗಳ 
ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ | ಅವಧಿ ಅದರಲ್ಲಿ ಯಾವುದು ಕಡಿಮೆಯೋ ಅಷ್ಟು 
ಸ್ಥಾಪನೆಯಾದ ಅಥವಾ ರಾಜ್ಯ ಅಧಿನಿಯಮದ ಅಥವಾ ಕೇಂದ್ರ | ವರ್ಷಗಳು. 

ಅಧಿನಿಯಮದ ಮೂಲಕ ಸ್ಥಾಪನೆಗೊಂಡು ಕರ್ನಾಟಕ ರಾಜ್ಯ ಸರ್ಕಾರದ 
ಸ್ವಾಮ್ಯ ಅಥವಾ ನಿಯಂತ್ರಣದಲ್ಲಿರುವ ನಿಗಮದಲ್ಲಿ ಹುದ್ದೆ ಹೊಂದಿರುವ 
ಅಥವಾ ಹಿಂದೆ ಹೊಂದಿದ ಅಭ್ಯರ್ಥಿಗಳಿಗೆ. 














(ಆ) ಮಾಜಿ ಸೈನಿಕನಾಗಿದ್ದಲ್ಲಿ ಸೇವೆ ಸಲ್ಲಿಸಿರುವಷ್ಟು ವರ್ಷಗಳಿಗೆ ಮೂರು ವರ್ಷಗಳನ್ನು 
ಸೇರಿಸಿದರೆ ಎಷ್ಟು ವರ್ಷಗಳಾಗುವುದೋ ಅಷ್ಟು 
ವರ್ಷಗಳು. 

(ಇ) ನ್ಯಾಷನಲ್‌ ಕ್ಯಾಡೆಟ್‌ ಕೋರ್‌ನಲ್ಲಿ ಪೂರ್ಣಕಾಲಿಕ ಪರಿವೀಕ್ಷಕರಾಗಿ ಸೇವೆ | ಕ್ಯಾಡೆಟ್‌ ಪರಿವೀಕ್ಷಕನಾಗಿ ಸೇವೆ ಸಲ್ಲಿಸಿದಷ್ಟು ವರ್ಷಗಳು. 

ಸಲ್ಲಿಸಿ ಬಿಡುಗಡೆಯಾಗಿರುವ ವ್ಯಕ್ತಿಗಳಿಗೆ. 

(ಈ) ರಾಜ್ಯ ಸರ್ಕಾರದಿಂದ ಪುರಸ್ಕೃತವಾದ ಗ್ರಾಮೀಣ ಔದ್ಯಮೀಕರಣ | ಗ್ರಾಮ ಸಮೂಹ ಪರಿಶೀಲಕನಾಗಿ ಸೇವೆ ಸಲ್ಲಿಸಿದಷ್ಟು 


ಯೋಜನೆಯ ಮೇರೆಗೆ ನೇಮಕಗೊಂಡ ಗ್ರಾಮ ಸಮೂಹ | ವರ್ಷಗಳು. 
ಪರಿಶೀಲಕನಾಗಿ ಈಗ ಕೆಲಸ ಮಾಡುತ್ತಿದ್ದರೆ ಅಥವಾ ಹಿಂದೆ ಇದ್ದ 
ಅಭ್ಯರ್ಥಿಗಳಿಗೆ. 

(ಉ) ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷಗಳು 

(ಊ) ಕರ್ನಾಟಕ ರಾಜ್ಯದಲ್ಲಿರುವ ಭಾರತ ಸರ್ಕಾರದ ಜನಗಣತಿ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿರುವ ವರ್ಷಗಳು ಅಥವಾ 5 ವರ್ಷಗಳ 
ಈಗ ಹುದ್ದೆಯನ್ನು ಹೊಂದಿದ್ದರೆ ಅಥವಾ ಹಿಂದೆ ಹೊಂದಿದ್ದ | ಅವಧಿ ಅದರಲ್ಲಿ ಯಾವುದು ಕಡಿಮೆಯೋ ಅಷ್ಟು 
ಅಭ್ಯರ್ಥಿಗಳಿಗೆ ವರ್ಷಗಳು. 

(ಯ) ವಿಧವೆಯಾಗಿದ್ದಲ್ಲಿ (ಅಭ್ಯರ್ಥಿಯು ಸಕ್ಷಮ ಪ್ರಾಧಿಕಾರದಿಂದ ತಾನು | 10 ವರ್ಷಗಳು 
ವಿಧವೆಯೆಂದು ಹಾಗೂ ಮರು ಮದುವೆಯಾಗಿರುವುದಿಲ್ಲವೆಂಬ ಪ್ರಮಾಣ 
ಪತ್ರವನ್ನು ಪಡೆದಿಟ್ಟು ಕೊಂಡು ಪ್ರಾಧಿಕಾರವು ಸೂಚಿಸಿದಾಗ ಇದರ 
ಮೂಲ ಪ್ರತಿಯನ್ನು ಪರಿಶೀಲನೆಗೆ ಹಾಜರುಪಡಿಸಬೇಕು) 

(ಎ) ಜೀತ ಕಾರ್ಮಿಕನಾಗಿದ್ದ ಪಕ್ಷದಲ್ಲಿ ಸದರಿ ಅಧಿನಿಯಮ ಅಥವಾ 1975ರ | 10 ವರ್ಷಗಳು 


ಕರ್ನಾಟಕ ಜೀತ ಕಾರ್ಮಿಕ ಪದ್ಧತಿ (ರದ್ದಿಯಾತಿ) ಆದೇಶದ ಮೇರೆಗೆ 
ಜೀತ ಸಾಲವನ್ನು ಸಂದಾಯ ಮಾಡುವ ಹೊಣೆಯಿಂದ 





























೪೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ಭಾಗ ೫ 





ಬಿಡುಗಡೆಯಾಗಿದ್ದಾನೆಂದು ಪ್ರಮಾಣ ಪತ್ರವನ್ನು ಜಿಲ್ಲಾ ಮ್ಯಾಜಿಸ್ಟೇಟ್‌ರಿಂದ 
ಪಡೆದಿಟ್ಟುಕೊಂಡು ಪ್ರಾಧಿಕಾರವು ಸೂಚಿಸಿದಾಗ ಇದರ ಮೂಲ 
ಪ್ರತಿಯನ್ನು ಪರಿಶೀಲನೆಗೆ ಹಾಜರುಪಡಿಸಬೇಕು. 
9 ಜಾತಿ / ಮೀಸಲಾತಿ ಪ್ರಮಾಣ ಪತ್ರಗಳು :- 

ಮೀಸಲಾತಿ ಕೋರಬಯಸುವ ಅಭ್ಯರ್ಥಿಗಳು ಈ ಕೆಳಗೆ ನಮೂದಿಸಿರುವ ನಮೂನೆಗಳಲ್ಲಿಯೇ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ನಿಗಧಿಪಡಿಸಿದ 
ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು:- 


ಅ) ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು:- ನಮೂನೆ "ಡಿ' 


ಟಿ 

















ಆ) ಪ್ರವರ್ಗ-1 ಕ್ಕೆ ಸೇರಿದ ಅಭ್ಯ 


ರ್ಥಿಗಳು:- ನಮೂನೆ "ಇ. 


ಇ) ಪ್ರವರ್ಗ-2ಎ, 2ಬಿ, 3ಎ ಮತ್ತು 3ಬಿ ಮೀಸಲಾತಿಗೆ ಸೇರಿದ ಅಭ್ಯರ್ಥಿಗಳು:- ನಮೂನೆ 'ಎಫ್‌' 

ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವ ಮೀಸಲಾತಿ ಪ್ರಮಾಣ ಪತ್ರವನ್ನು ಸಂಬಂಧಿತ ತಹಸೀಲ್ದಾರ್‌ರವರಿಂದ 
ಅಂದರೆ ತಹಶೀಲ್ದಾರ್‌ರವರ ಸಹಿ ಮತ್ತು ಮೊಹರು ಅಥವಾ ಬಾರ್‌ ಕೋಡ್‌, ಹಾಲೋಗ್ರಾಮ್‌ ಮತ್ತು ವಾಟರ್‌ ಮಾರ್ಕ್‌ನೊಂದಿಗೆ 
ಪಡೆದಿಟ್ಟುಕೊ೦ಡಿರತಕ್ಕದ್ದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ-1ರ ಮೀಸಲಾತಿ ಪ್ರಮಾಣ ಪತ್ರಗಳು ರದ್ದಾಗುವಎರೆಗೂ 
ಚಾಲ್ತಿಯಲ್ಲಿರುವುದರಿ೦ದ ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದೊಳಗೆ ನಿಗದಿಪಡಿಸಿದ ನಮೂನೆಯಲ್ಲಿ ಪಡೆದಿಟ್ಟುಕೊಂಡಿರತಕ್ಕದ್ದು. ಇತರೆ 
ಹಿಂದುಳಿದ ವರ್ಗಗಳ ಪ್ರವರ್ಗ-2ಎ, ಪ್ರವರ್ಗ-2ಬಿ, ಪ್ರವರ್ಗ-3ಎ ಮತ್ತು ಪ್ರವರ್ಗ-3ಬಿ ವರ್ಗದ ಮೀಸಲಾತಿ ಪ್ರಮಾಣ ಪತ್ರಗಳು 5 ವರ್ಷ 
ಚಾಲ್ತಿಯಲ್ಲಿರುತ್ತವೆ. ಅಭ್ಯರ್ಥಿಗಳು ಪಡೆದಿರುವ ಪ್ರಮಾಣ ಪತ್ರವು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರಬೇಕು. ಮೂಲ 
ದಾಖಲಾತಿ ಪರಿಶೀಲನೆಗೆ ಅರ್ಹರಾದಾಗ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವ ಮೀಸಲಾತಿ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಪರಿಶೀಲನೆಗೆ 
ತಪ್ಪದೇ ಹಾಜರುಪಡಿಸತಕ್ಕದ್ದು. ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಮೀಸಲಾತಿಯನ್ನು ರದ್ದುಪಡಿಸಿ ಅವರ ಅಭ್ಯರ್ಥಿತನವನ್ನು ಸಾಮಾನ್ಯ ಅರ್ಹತೆಯಡಿಯಲ್ಲಿ 
ಅರ್ಹರಾದಲ್ಲಿ ಮಾತ್ರ ಪರಿಗಣಿಸಲಾಗುವುದು. ಈ ಪ್ರಮಾಣ ಪತ್ರಗಳ ನಮೂನೆಗಳನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ. ಈ ನಮೂನೆಗಳನ್ನು 
ಹೊರತುಪಡಿಸಿ ಇತರೆ ಯಾವುದೇ ನಮೂನೆಗಳಲ್ಲಿ ಪಡೆಯಲಾದ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 


10 ಮಾಜಿ ಸೈನಿಕ: 


ಸರ್ಕಾರದ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 13 ಎಸ್‌ಆರ್‌ಆರ್‌ 92 ದಿನಾಂಕ 01-04-1992 ಮತ್ತು ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 28 
ಎಸ್‌ಆರ್‌ಆರ್‌ 95, ದಿನಾ೦ಕ 21-10-1995 ರನ್ವಯ ನೇರ ನೇಮಕಾತಿಗಳಲ್ಲಿ ಶೇಕಡ 10 ರಷ್ಟು ಹುದ್ದೆಗಳನ್ನು ಮಾಜಿ ಸೈನಿಕರಿಗೆ ಮೀಸಲಾತಿ ಕಲ್ಪಿಸಲಾಗಿದೆ. 
ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳು (ಸಾಮಾನ್ಯ ನೇಮಕಾತಿ) ನಿಯಮಗಳು, 1977 ರಲ್ಲಿದ್ದಂತೆ ಮಾಜಿ ಸೈನಿಕರ ವಿವರಣೆ ಕೆಳಕಂಡಂತಿದೆ: 


(1) ಮಾಜಿ ಸೈನಿಕ ಎಂದರೆ ಕೇಂದ್ರ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ನೌಕಾದಳ ಮತ್ತು ವಾಯು ದಳದಲ್ಲಿ ಯಾವುದೇ ಶ್ರೇಣಿಯಲ್ಲಿ 
(ಯೋಧ ಅಥವಾ ಯೋಧನಲ್ಲದ) ಸೇವೆ ಸಲ್ಲಿಸಿದ ವ್ಯಕ್ತಿ ಆದರೆ ಡಿಫೆನ್ಸ್‌ ಸೆಕ್ಕೂರಿಟ ಕೋರ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ ಫೋರ್ಸ್‌, ಲೋಕ 
ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಸೇರ್ಪಡೆಯಾಗುವುದಿಲ್ಲ ಮತ್ತು 

(2) ಕೇಂದ್ರ ಸಶಸ್ತ್ರ ದಳಗಳಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ ಹೊ೦ದಿದ ವ್ಯಕ್ತಿಗಳ ಕುಟುಂಬದವರು 
(ಸಂದರ್ಭಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು ಮಲ ಮಕ್ಕಳು) ಮಾಜಿ ಸೈನಿಕ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ 
ಅಂತಹವರುಗಳಿಗೆ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗುವುದಿಲ್ಲ. 


ಅ) ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ 
ಅಥವಾ 
ಆ) ವೈದ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಯಿಂದ ಬಿಡುಗಡೆಯಾದ ಅಥವಾ ವ್ಯಕ್ತಿಯ ಹಿಡಿತಕ್ಕೂ ಮೀರಿದ ಪರಿಸ್ಥಿತಿಗಳಿ೦ದ ಮತ್ತು 
ವೈದ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಅಂತಹ ಸೇವೆಯಿಂದ ಬಿಡುಗಡೆಯಾದವನು 
ಅಥವಾ 
ಇ) ಸ್ವಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ ಹೊಂದಿದ ವ್ಯಕ್ತಿ. 
ಅಥವಾ 
ಈ) ತನ್ನ ಸ್ವಂತ ಕೋರಿಕೆ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ ತೆಗೆದುಹಾಕಿರುವ ಅಥವಾ ಕರ್ತವ್ಯದಿಂದ 
ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ದಿಷ್ಟ ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗಾಚ್ಕುಟಿ 
ಪಡೆಯುತ್ತಿರುವ ವ್ಯಕ್ತಿ ಮತ್ತು ಪ್ರಾಂತೀಯ ಸೇವೆಯ ಈ ಕೆಳಗೆ ಹೆಸರಿಸಿದ ವರ್ಗದ ಸಿಬ್ಬಂದಿಯವರು:- 


1 ನಿರಂತರ ಸೇವೆ ಸಲ್ಲಿಸಿದ ನಿವೃತ್ತಿ ಹೊಂದಿದ ಪಿಂಚಿಣಿದಾರರು. 

॥) ಮಿಲಿಟರಿ ಸೇವೆಯಿಂದಾಗಿ ಉಂಟಾದ ದೈಹಿಕ ಅಸಾಮರ್ಥ್ಯತೆ ಹೊಂದಿ ಬಿಡುಗಡೆಯಾದ ವ್ಯಕ್ತಿ. 

i) ಗ್ಯಾಲಂಟ್ರಿ ಪ್ರಶಸ್ತಿ ವಿಜೇತರು. 
ವಿವರಣೆ :- ಕೇಂದ್ರ ಸಶಸ್ತ್ರ ದಳದಲ್ಲಿ ಸೇವೆಯಲ್ಲಿರುವ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ ವರ್ಗದಡಿ ಬರುವ ವ್ಯಕ್ತಿಗೆ 
ನಿರ್ದಿಷ್ಟ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ೪೩೭ 


ದೊರೆಯುವ ಎಲ್ಲಾ ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ ನೀಡುವವರೆಗೆ ರಾಜ್ಯ ನಾಗರೀಕ 
ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. ಇಂತಹವರು ಅರ್ಜಿ ಸಲ್ಲಿಸುವ ಮುನ್ನ ಸೇನೆಯಿಂದ ನಿರಾಕ್ಷೇಪಣಾ ಪತ್ರ ಪಡೆದು ಸಲ್ಲಿಸಬೇಕು. 
ಸೇನೆಯಿ೦ದ ಬಿಡುಗಡೆಯಾದ ವ್ಯಕ್ತಿಗಳು ಅವರ ಬಿಡುಗಡೆ ಪ್ರಮಾಣ ಪತ್ರವನ್ನು / ಮಾಜಿ ಸೈನಿಕರ ಅವಲಂಬಿತರು ಮಾಜಿ ಸೈನಿಕರು ಸೇವೆಯಲ್ಲಿದ್ದಾಗ 
ಕೊಲ್ಲಲ್ಲಟ್ಟಿರುವ / ಶಾಶ್ವತವಾಗಿ ಅಂಗವಿಕಲರಾದ ಬಗ್ಗೆ ಪ್ರಮಾಣ ಪತ್ರವನ್ನು ಮೂಲ ದಾಖಲಾತಿ ಪರಿಶೀಲನೆಗೆ ತಪ್ಪದೆ ಹಾಜರುಪಡಿಸಬೇಕು(ಈ ಪ್ರಮಾಣ 


ಪತ್ರದ ನಮೂನೆಯನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ). 
11 ಗ್ರಾಮೀಣ ಅಭ್ಯರ್ಥಿ ನ 

ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಸಂವ್ಯಶಾಇ 59 ಶಾಸನ 2000, ದಿನಾಂಕ 06-01-2001 ರನ್ವಯ ಗ್ರಾಮೀಣ ಮೀಸಲಾತಿಯಡಿ ಅರ್ಜಿ 
ಸಲ್ಲಿಸುವಂತಹ ಅಭ್ಯರ್ಥಿಗಳು ನಿಯಮಗಳ ರೀತ್ಯಾ 1 ರಿಂದ 10ನೇ ತರಗತಿಯವರೆಗೆ ಗ್ರಾಮೀಣ ಮೀಸಲಾತಿಗೆ ಒಳಪಡುವ ಪ್ರದೇಶಗಳಲ್ಲಿ ವ್ಯಾಸಂಗ ಮಾಡಿ 
ಉತ್ತೀರ್ಣರಾದಲ್ಲಿ ಮಾತ್ರ ಈ ಮೀಸಲಾತಿಯನ್ನು ಪಡೆಯಲು ಅರ್ಹರು. ಗ್ರಾಮೀಣ ಅಭ್ಯರ್ಥಿಗಳಿಗೆಂದು ಮೀಸಲಿರಿಸಿದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ 
ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳು ಸರ್ಕಾರಿ ಆದೇಶ ಸಂಖ್ಯೆ ಸಿಆಸುಇ 08 ಸೆನೆನಿ 2001, ದಿನಾಂಕ 13-02-2001 ರನ್ವಯ ನಮೂನೆ-2ನ್ನು 
ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಮೇಲುರುಜುವಿನೊಂದಿಗೆ ಹಾಗೂ ಈ ಪ್ರಮಾಣ ಪತ್ರವಲ್ಲದೇ 
ಮೇಲುಸ್ಥರಕ್ಕೆ ಸೇರಿಲ್ಲದಿರುವ ಬಗ್ಗೆ ನಮೂನೆ-1ರಲ್ಲಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಸಂಬಂಧಿತ ತಹಶೀಲ್ದಾರ್‌ರವರಿಂದ ನಿಗದಿಪಡಿಸಿದ ಕೊನೆಯ 
ದಿನಾಂಕದೊಳಗೆ ಪಡೆದಿಟ್ಟುಕೊ೦ಡಿರತಕ್ಕದ್ದು. ಅಂತೆಯೇ ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ-1, ಪ್ರವರ್ಗ-2ಎ, 
2ಬಿ, 3ಎ, 3ಬಿ ಮೀಸಲಾತಿಗೆ ಸೇರಿದ ಅಭ್ಯರ್ಥಿಗಳು ಕಡ್ಡಾಯವಾಗಿ ಗ್ರಾಮೀಣ ಮೀಸಲಾತಿಯ ಪ್ರಮಾಣ ಪತ್ರವನ್ನು ನಮೂನೆ-2ರಲ್ಲಿ ನಿಗಧಿಪಡಿಸಿದ 
ಕೊನೆಯ ದಿನಾಂಕದೊಳಗೆ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಮೇಲು ರುಜುವಿನೊಂದಿಗೆ 
ಪಡೆದಿಟ್ಟುಕೊ೦ಡಿರತಕ್ಕದ್ದು. ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಾದಾಗ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಚಾಲ್ತಿಯಲ್ಲಿರುವ 
ಮೀಸಲಾತಿ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು, ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಗ್ರಾಮೀಣ 


ಮೀಸಲಾತಿಯನ್ನು ರದ್ದುಪಡಿಸಲಾಗುವುದು. (ಅಭ್ಯರ್ಥಿಗಳ ನೇರ ಮೀಸಲಾತಿ ಪ್ರಮಾಣ ಪತ್ರಗಳು ತಿರಸ್ಕೃತಗೊಂಡಲ್ಲಿ ಅಂತಹವರು ಗ್ರಾಮೀಣ ಮೀಸಲಾತಿಗೆ 


ಸಹ ಅನರ್ಹರಾಗುತ್ತಾರೆ. ಈ ಪ್ರಮಾಣ ಪತ್ರಗಳ ನಮೂನೆಗಳನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ). 
12 ಕನ್ನಡ ಮಾಧ್ಯಮ ಅಭ್ಯರ್ಥಿ 

ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಸಿಆಸುಇ 71 ಸೆನೆನಿ 2001, ದಿನಾಂಕ 24-10-2002 ರನ್ವಯ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆಂದು 
ಮೀಸಲಿರಿಸಿದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ 
ಮಾಡಿರುವ ಬಗ್ಗೆ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಹಾಗೂ ಮೊಹರಿನೊಂದಿಗೆ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ 
ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು ಹಾಗೂ ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಾದಾಗ ಇದೇ ಪ್ರಮಾಣ ಪತ್ರಗಳ ಮೂಲ 
ಪ್ರತಿಗಳನ್ನು ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು. ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಕ.ಮಾ.ಅ. ಮೀಸಲಾತಿಯನ್ನು ರದ್ದುಪಡಿಸಲಾಗುವುದು. 
(ಈ ಪ್ರಮಾಣ ಪತ್ರದ ನಮೂನೆಯನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ). 


13 ಅಂಗವಿಕಲ ಅಭ್ಯರ್ಥಿ — 


» ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 50 ಎಸ್‌ಆರ್‌ಆರ್‌ 2000, ದಿನಾಂಕ 03-09-2005 ರಲ್ಲಿ ರಾಜ್ಯ ಸಿವಿಲ್‌ ಸೇವೆಗಳ 
ಸಮೂಹ-"ಎ” ಮತ್ತು "ಬಿ' ಗುಂಪಿನ ಹುದ್ದೆಗಳಿಗೆ ಶೇಕಡ 3 ರಷ್ಟು ಮತ್ತು ಸಮೂಹ ಸಿ” ಮತ್ತು 'ಡಿ' ಗುಂಪಿನ ಹುದ್ದೆಗಳಿಗೆ ಶೇಕಡ 5 ರಷ್ಟು 
ಹುದ್ದೆಗಳನ್ನು ಅಂಗವಿಕಲರಿಗೆ ಮೀಸಲಾತಿ ಕಲ್ಪಿಸಿದ್ದು. ಇದರನ್ವಯ ಶೇಕಡ 40 ಕಿಂತ ಕಡಿಮೆ ಇಲ್ಲದಂತಹ ಅಂಗವಿಕಲತೆಯುಳ್ಳ ಅಭ್ಯರ್ಥಿಗಳು 
ಮಾತ್ರ ಈ ಮೀಸಲಾತಿಯನ್ನು ಕೋರಲು ಅರ್ಹರು. ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ ಸಿಆಸುಇ 115 ಸೆನೆನಿ 2005 ದಿನಾಂಕ 19-11- 
2005ರಲ್ಲಿ ನಿಗದಿಪಡಿಸಿರುವ ನಮೂನೆಯಲ್ಲಿ ಅಂಗವಿಕಲತೆ ಬಗ್ಗೆ ಸರ್ಕಾರದ ಆದೇಶ ಸಂಖ್ಯೆ: ಮಮಇ 65 ಪಿಹೆಚ್‌ಪಿ 2010 ದಿನಾಂಕ:18-02- 
2011 ರಂತೆ ಪ್ರಾಥಮಿಕ ಆರೋಗ್ಯ ಕೇಂದದಲ್ಲಿಯ ವೈದ್ಯಕೀಯ ಪ್ರಾಧಿಕಾರ/ ತಾಲ್ಲೂಕು ಮಟ್ಟದ ವೈದ್ಯಕೀಯ ಪ್ರಾಧಿಕಾರ/ಜಿಲ್ಲಾ ಮಟ್ಟದ 
ವೈದ್ಯಕೀಯ ಪ್ರಾಧಿಕಾರ/ಬೆ೦ಗಳೂರು ವೈದ್ಯಕೀಯ ಪ್ರಾಧಿಕಾರ ಇವರಿಂದ ಪ್ರಮಾಣ ಪತ್ರವನ್ನು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ 
ಪಡೆದಿಟ್ಟುಕೊ೦ಡಿರತಕ್ಕದ್ದು. ಮೂಲ ದಾಖಲಾತಿಗಳ ಪರಿಶೀಲನೆಗೆ ಅರ್ಹರಾದಾಗ ಈ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಪರಿಶೀಲನೆಗೆ ತಪ್ಪದೇ 
ಹಾಜರುಪಡಿಸತಕ್ಕದ್ದು. ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಅಂಗವಿಕಲ ಮೀಸಲಾತಿಯನ್ನು ರದ್ದುಪಡಿಸಲಾಗುವುದು. ಇತರೆ ಯಾವುದೇ 
ನಮೂನೆಯಲ್ಲಿ ಅಂಗವಿಕಲತೆಯ ಬಗ್ಗೆ ಪಡೆಯಲಾಗಿರುವ ಪ್ರಮಾಣ ಪತ್ರಗಳನ್ನು/ಗುರುತಿನ ಚೀಟಿಯ ಪ್ರತಿಗಳನ್ನು ಪರಿಗಣಿಸಲು ಬರುವುದಿಲ್ಲ. 
(ಈ ಪ್ರಮಾಣ ಪತ್ರದ ನಮೂನೆಯನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ). 


೫ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರೀಕ ಸಬಲೀಕರಣ ಇಲಾಖೆರವರ ಅಧಿಸೂಚನೆ ಸಂ:ಡಬ್ಲ್ಯುಸಿಡಿ 
261 ಪಿಹೆಚ್‌ಪಿ 2015, ದಿನಾ೦ಕ:20.01.2016ರ ಪ್ರಕಾರ ದೃಷ್ಟಿ ಮಾಂದ್ಯ(Lಂw vision(LV)), ಶ್ರವಣ ದೋಷ (Haring impairment), 
ಚಲನವಲನ ವೈಕಲ್ಯ{Locomotor disability (OA, OL, BL, OAL)} ಇರುವ ಅಂಗವಿಕಲರಿಗೆ ಮೀಸಲಾತಿ ಕಲ್ಪಿಸಿದ್ದು, ಇದರನ್ವಯ ಶೇ.40ಕ್ಕಿಂತ 
ಕಡಿಮೆ ಇಲ್ಲದಂತಹ ಅಂಗವಿಕಲತೆಯುಳ್ಳ ಅಭ್ಯರ್ಥಿಗಳು ಮಾತ್ರ ಈ ಮೀಸಲಾತಿಯನ್ನು ಕೋರಲು ಅರ್ಹರು. 
14 ಅನುಚ್ಛೇಧ 371(ಜೆ)ರಂತೆ ಹೈದರಾಬಾದ್‌ -ಕರ್ನಾಟಕ ಪ್ರದೇಶಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮೀಸಲಾತಿ : 

ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಅರ್ಹತಾ ಪ್ರಮಾಣ ಪತ್ರಗಳ ನೀಡಿಕೆ) 
ನಿಯಮಗಳು 2013ಕ್ಕೆ ಸಂಬಂಧಿಸಿದಂತೆ ನೇರ ನೇಮಕಾತಿಯಲ್ಲಿ ಸ್ಥಳೀಯ ವ್ಯಕ್ತಿಯೆಂಬ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಅನುಬಂಧ-3 
ಯಲ್ಲಿರುವ ನಮೂನೆಯಲ್ಲಿಯೇ ಅರ್ಹತಾ ಪ್ರಮಾಣ ಪತ್ರವನ್ನು ಸಕ್ಷಮ ಪ್ರಾಧಿಕಾರವಾದ ಸಂಬಂಧಪಟ್ಟ ಉಪ ವಿಭಾಗದ ಸಹಾಯಕ ಆಯುಕ್ತರಿಂದ 


೪೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ಭಾಗ ೫ 


ಪಡೆದಿಟ್ಟುಕೊಳ್ಳತಕ್ಕದ್ದು. ಮೂಲ ದಾಖಲಾತಿಗಳ ಪರಿಶೀಲನಾ ಸಮಯದಲ್ಲಿ ಈ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಪರಿಶೀಲನೆಗೆ ತಪ್ಪದೇ 
ಹಾಜರುಪಡಿಸತಕ್ಕದ್ದು, ಈ ಪ್ರಮಾಣ ಪತ್ರದ ನಮೂನೆಯನ್ನು ಈ ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ. ಈ ನಮೂನೆಯನ್ನು ಹೊರತುಪಡಿಸಿ 
ಇತರೆ ಯಾವುದೇ ನಮೂನೆಗಳಲ್ಲಿ ಪಡೆಯಲಾದ ಅರ್ಹತಾ ಪ್ರಮಾಣ ಪತ್ರವನ್ನು ತಿರಸ್ಕರಿಸಲಾಗುವುದು. ಹೈದ್ರಾಬಾದ್‌ - ಕರ್ನಾಟಕ ಪ್ರದೇಶಕ್ಕೆ ಸೇರಿದ 
ಅಭ್ಯರ್ಥಿಗಳು ರಾಜ್ಯ ವೃಂದಕ್ಕೆ ಸೇರಿದ ಹುದ್ದೆಗಳಿಗೂ ಅರ್ಹತೆ ಇದ್ದಲ್ಲಿ ಪರಿಗಣಿಸಲಾಗುವುದು. ಹೈದರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ಸೇರಿದ ಅಭ್ಯರ್ಥಿಗಳು 
ಸ್ಥಳೀಯ ವೃಂದ ಹಾಗೂ ಮಿಕ್ಕುಳಿದ ವೃಂದಗಳಲ್ಲಿ ಒಂದೇ ಹುದ್ದೆಯ ಆಯ್ಕೆಗೆ ಅರ್ಹತೆ ಹೊಂದಿದಲ್ಲಿ, ಯಾವ ವೃಂದದ ಆಯ್ಕೆ ಬಯಸುವರೆಂಬ 
ಮಾಹಿತಿಯನ್ನು ಅರ್ಜಿಯಲ್ಲಿ ನಮೂದಿಸತಕ್ಕದ್ದು. 


15 ಸರ್ಕಾರಿ ಸೇವೆಯಲ್ಲಿರುವ ನೌಕರರಿಗೆ ಹೈದರಾಬಾದ್‌ - ಕರ್ನಾಟಕ ಮೀಸಲಾತಿ :- 


ಸರ್ಕಾರಿ ಸೇವೆಯಲ್ಲಿರುವ ನೌಕರರು ದಿನಾಂಕ 29-01-2014 ರಂದು ಹೊರಡಿಸಲಾದ ಅಧಿಸೂಚನೆ-1 ಸಂಖ್ಯೆ ಡಿಪಿಎಆರ್‌ 43 ಹೆಚ್‌ಕೆಸಿ 2013 
ರಲ್ಲಿನ ಅನುಬಂಧ-3 ನಲ್ಲಿ ಇರುವಂತೆ ತಮ್ಮ ಸೇವಾ ಪುಸ್ತಕದಲ್ಲಿ ದಿನಾಂಕ 01-01-2013 ಕ್ಕಿಂತ ಮುಂಚಿನ ನಮೂದಿನಲ್ಲಿ ಅವರ ಸ್ವಂತ ಊರು ಅಥವಾ 
ಸ್ಥಳಕ್ಕೆ ಸಂಬಂಧಿಸಿದಂತೆ ಹೈದರಾಬಾದ್‌ - ಕರ್ನಾಟಕ ಪ್ರದೇಶದ ಜಿಲ್ಲೆಗಳಾದ ಬೀದರ್‌, ಕಲಬುರಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ಯಾದಗಿರಿ 
ಕಂದಾಯ ಜಿಲ್ಲೆಯ ಅಡಿಯಲ್ಲಿ ಬರುವಂತಹ ಪ್ರದೇಶದ ನಮೂದು ಇದ್ದ ಪಕ್ಷದಲ್ಲಿ, ಅಂತಹ ಅಭ್ಯರ್ಥಿಗಳು ಕಛೇರಿ ಮುಖ್ಯಸ್ಥರಿಂದ ದಿ: 29-01-2014ರ 
ಅಧಿಸೂಚನೆ-1 ರಲ್ಲಿನ ನಿಯಮ 5(2) ರಲ್ಲಿ ನೀಡಲಾದ ಸ್ವಗ್ರಾಮ ಪ್ರಮಾಣ ಪತ್ರವನ್ನು ಆಧರಿಸಿ ಅಂತಹವರ ಅರ್ಜಿಯನ್ನು ಸ್ಥಳೀಯ ವೃಂದದಲ್ಲಿ 
ಲಭ್ಯವಿರುವ ಹುದ್ದೆಗೆದುರಾಗಿ ಪರಿಗಣಿಸಲಾಗುವುದು. ಈ ಪ್ರಮಾಣ ಪತ್ರದ ನಮೂನೆಯನ್ನು ಅನುಬಂಧ-3 ರಲ್ಲಿ ತೋರಿಸಲಾಗಿದೆ. ಈ ನಮೂನೆಯನ್ನು 
ಹೊರತುಪಡಿಸಿ ಇತರೆ ಯಾವುದೇ ನಮೂನೆಗಳಲ್ಲಿ ಪಡೆಯಲಾದ ಪ್ರಮಾಣ ಪತ್ರವನ್ನು ತಿರಸ್ಕರಿಸಲಾಗುವುದು. 

16 ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬೆ೦ಗಳೂರು/ಮೈಸೂರು/ಬೆಳಗಾವಿ/ಕಲಬುರಗಿ ಜಿಲ್ಲಾ ಕೇಂದ್ರಗಳಲ್ಲಿ ಅಥವಾ ಪ್ರಾಧಿಕಾರವು ನಿಗಧಿಪಡಿಸುವ ಇತರೆ 
ಯಾವುದೇ ಕೇಂದ್ರ ಸ್ಥಳದಲ್ಲಿ ನಡೆಸಲಾಗುವುದು. ಅಭ್ಯರ್ಥಿಗಳು ಅರ್ಜಿ ನಮೂನೆಯಲ್ಲಿ ಅವರು ಸ್ಪರ್ಧಾತ್ಮಕ ಪರೀಕ್ಷೆ ತೆಗೆದುಕೊಳ್ಳಲು ಇಚ್ಛಿಸುವ 
ಪರೀಕ್ಷಾ ಕೇಂದ್ರವನ್ನು ನಮೂದಿಸತಕ್ಕದ್ದು. ಪರೀಕ್ಷಾ ಕೇಂದ್ರವನ್ನು ನಿಗಧಿಪಡಿಸುವುದು ಪ್ರಾಧಿಕಾರದ ಅಂತಿಮ ತೀರ್ಮಾನವಾಗಿರುತ್ತದೆ. ಕಡ್ಡಾಯ 
ಕನ್ನಡ ಭಾಷೆ ಪರೀಕ್ಷೆ ತೆಗೆದುಕೊಳ್ಳುವ ಅಭ್ಯರ್ಥಿಗಳು ಕನ್ನಡ ಭಾಷೆ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೆಂಗಳೂರು ಕೇಂದ್ರವನ್ನು ಮಾತ್ರ ಆಯ್ಕೆ 
ಮಾಡಿಕೊಳ್ಳತಕ್ಕದ್ದು. 

ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಗಳನ್ನು ಸಂಭವನೀಯವಾಗಿ 2017ನೇ ಸಾಲಿನ ಮಾರ್ಚ್‌ ಮಾಹೆಯಲ್ಲಿ 
ನಡೆಸಲಾಗುವುದು. ಪರೀಕ್ಷಾ ವೇಳಾಪಟ್ಟಿಯನ್ನು ಇಲಾಖೆಯ ಅಂತರ್ಜಾಲ"ಗಕp://raitamitra.kar.nic.in’ ನಲ್ಲಿ ನೋಡಬಹುದು. 


ಆಯಾ ಹುದ್ದೆಗಳಿಗೆ ಮೂಲ ದಾಖಲೆಗಳ ಪರಿಶೀಲನೆಯ ದಿನಾಂಕ ನಿಗಧಿಪಡಿಸಿದಾಗ ಅರ್ಹತಾ ಪಟ್ಟಿಯನ್ನು ಇಲಾಖೆಯ ಅಂತರ್ಜಾಲದಲ್ಲಿ 
ಬಿತ್ತರಿಸಲಾಗುವುದು. ಈ ಬಗ್ಗೆ ಪತ್ರಿಕೆಗಳಲ್ಲಿ ಪ್ರಕಟಣೆ ಹಾಗೂ ಟಿಪ್ಪಣಿ ಮೂಲಕ ಮಾಹಿತಿ ನೀಡಲಾಗುವುದು/ಇಲಾಖೆಯ ವೆಬ್‌ಸೈಟ್‌ನಲ್ಲಿ 
ಪ್ರಕಟಿಸಲಾಗುವುದು. ಅರ್ಹ ಅಭ್ಯರ್ಥಿಗಳು ಸೂಚನಾ ಪತ್ರಗಳನ್ನು ಇಲಾಖೆಯ ವೆಬ್‌ಸೈಟ್‌ನಿಂದ ಡೌನ್‌ಲೋಡ್‌ ಮಾಡಿಕೊಂಡು ನಿಗದಿತ 
ಸ್ಥಳ/ದಿನಾಂಕ/ಸಮಯಕ್ಕೆ ಮೂಲ ದಾಖಲಾತಿಗಳೊಂದಿಗೆ ಪರಿಶೀಲನೆಗೆ ಇಲಾಖೆಯ ಕಛೇರಿಯಲ್ಲಿ ಹಾಜರಾಗತಕ್ಕದ್ದು. 


17 ಇಲಾಖೆಯೊಡನೆ ಪತ್ರ ವ್ಯವಹಾರ : 


ಇಲಾಖೆಯು ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸುವುದಿಲ್ಲ. ಆದುದರಿಂದ ಅಭ್ಯರ್ಥಿಗಳು ಅರ್ಜಿ ಭರ್ತಿ ಮಾಡುವಾಗ 
ಜಾಗರೂಕತೆಯಿಂದ ಭರ್ತಿ ಮಾಡತಕ್ಕದ್ದು. 


ವಿಳಾಸ ಬದಲಾವಣೆ ಇದ್ದಲ್ಲಿ ಮಾತ್ರ ಅಭ್ಯರ್ಥಿಗಳು ಲಿಖಿತ ಮನವಿಯ ಮೂಲಕ ಇಲಾಖೆಯ ಗಮನಕ್ಕೆ ತರತಕ್ಕದ್ದು. ಈ ವಿಳಾಸ 
ಬದಲಾವಣೆಯನ್ನು ಪರಿಗಣಿಸಲು ಇಲಾಖೆಯು ಪ್ರಯತ್ನಿಸುವುದು. ಆದಾಗ್ಯೂ ಈ ವಿಚಾರದಲ್ಲಿ ಇಲಾಖೆಯು ಯಾವುದೇ ಜವಾಬ್ದಾರಿಯನ್ನು 
ವಹಿಸಿಕೊಳ್ಳುವುದಿಲ್ಲ. ಈ ಬಗ್ಗೆ ಅಭ್ಯರ್ಥಿಗಳು ಎಚ್ಚರ ವಹಿಸತಕ್ಕದ್ದು. ಅಭ್ಯರ್ಥಿಗಳು ಇಲಾಖೆಯೊಡನೆ ಸಂಪರ್ಕಿಸಲೇಬೇಕಾದ ಸಂದರ್ಭದಲ್ಲಿ ತಮ್ಮ 
ಮನವಿಯಲ್ಲಿ ಈ ಕೆಳಕಂಡ ಮಾಹಿತಿಗಳು ಒಳಗೊಂಡಿರಬೇಕು 

() ಹುದ್ದೆಯ / ವಿಷಯದ ಹೆಸರು 

() ಅಭ್ಯರ್ಥಿಯ ಪೂರ್ಣ ಹೆಸರು (ಬಿಡಿ ಅಕ್ಷರಗಳಲ್ಲಿ) 

(1) ಅರ್ಜಿಯಲ್ಲಿ ನಮೂದಿಸಿರುವ ಅಂಚೆ ವಿಳಾಸ 


18 ಪ್ರಾಮುಖ್ಯವಾದ ಸೂಚನೆಗಳು :- 


ಅಭ್ಯರ್ಥಿಯ ಇತ್ತೀಚಿನ ಪಾಸ್‌ಪೋರ್ಟ್‌ ಅಳತೆಯ ಭಾವಚಿತ್ರವನ್ನು ಹಾಗೂ ಕಪ್ಪು ಶಾಹಿಯ ಸೈಚ್‌/ಮಾರ್ಕರ್‌ ಪೆನ್‌ಲ್ಲಿ ಸಹಿಯನ್ನು ನಿಗದಿಪಡಿಸಿದ 
ಅಳತೆಯಲ್ಲಿ ಸ್ಕ್ಯಾನ್‌ ಮಾಡಿ ಅರ್ಜಿಗೆ UPL೦AD ಮಾಡಬೇಕು. ಭಾವಚಿತ್ರ ಹಾಗೂ ಸಹಿಯನ್ನು UPL೦Aರಿ ಮಾಡದ ಅರ್ಜಿಗಳು ತಿರಸ್ಕೃತಗೊಳ್ಳುತ್ತವೆ. ಈ 
ಕೆಳಕಂಡ ಪ್ರಮಾಣ ಪತ್ರಗಳನ್ನು ನಿಗದಿತ ನಮೂನೆಯಲ್ಲಿ ೦% ೪5 ಮೂಲಕ ಅರ್ಜಿ ಭರ್ತಿ ಮಾಡಲು ನಿಗಧಿಪಡಿಸಿದ ಕೊನೆಯ ದಿನಾಂಕದೊಳಗೆ 
ಸಂಬಂಧಪಟ್ಟ ಪ್ರಾಧಿಕಾರಿಗಳಿಂದ ಪಡೆದಿಟ್ಟುಕೊಂಡು ವಯೋಮಿತಿ/ವಿದ್ಯಾರ್ಹತೆಗೆ ಸಂಬಂಧಿಸಿದ ದಾಖಲೆಗಳನ್ನು ಮೂಲ ದಾಖಲಾತಿಯ ಪರಿಶೀಲನೆಗೆ 
ಅರ್ಹರಾದಾಗ ಆ ಸಮಯದಲ್ಲಿ ಅದೇ ಮೀಸಲಾತಿ ಪ್ರಮಾಣ ಪತ್ರದ ಹಾಗೂ ಇತರೇ ಪ್ರಮಾಣ ಪತ್ರಗಳ ಮೂಲ ಪ್ರತಿಯನ್ನು ಪರಿಶೀಲನೆಗೆ 
ಹಾಜರುಪಡಿಸಬೇಕು. ಅರ್ಜಿ ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ನಂತರ ಪಡೆದ ಯಾವುದೇ ಪ್ರಮಾಣ ಪತ್ರಗಳನ್ನು 
ಪರಿಗಣಿಸಲಾಗುವುದಿಲ್ಲ ಹಾಗೆಯೇ ಯಾವುದೇ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ನಿಗಧಿಪಡಿಸಿರುವ ನಮೂನೆಗಳಲ್ಲಿರದಿದ್ದಲ್ಲಿ ಮತ್ತು ತಪ್ಪಿದ್ದಲ್ಲಿ ಸದರಿ 
ಮೀಸಲಾತಿಯನ್ನು ತಿರಸ್ಕರಿಸಲಾಗುವುದು / ಅಭ್ಯರ್ಥಿತ್ವವನ್ನು ಅನರ್ಹಗೊಳಿಸಲಾಗುವುದು. 

1. ಹುದ್ದೆಗೆ ನಿಗದಿಪಡಿಸಿದ ಶುಲ್ಕವನ್ನು ಕೆನರಾ ಬ್ಯಾಂಕ್‌ನಲ್ಲಿ ಪಾವತಿಸಿದ ಚಲನ್‌/ವಿವರದ ಪ್ರತಿ. 


ಭಾಗ ೫ 


8. 
9. 
10. 
11, 
1), 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ೪೩೯ 


ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದೊಳಗೆ ಹುದ್ದೆಗಳಿಗೆ ನಿಗಧಿಪಡಿಸಲಾದ ವಿದ್ಯಾರ್ಹತೆಯನ್ನು ಪಡೆದಿರುವ ಬಗ್ಗೆ ಎಲ್ಲಾ 
ವರ್ಷಗಳ /ಸೆಮಿಸ್ಪರ್‌ಗಳ ಅಂಕಪಟ್ಟಿಗಳು ಹಾಗೂ ಘಟಿಕೋತ್ಸವದ ಪ್ರಮಾಣ ಪತ್ರಗಳು /ಪಿಡಿಸಿ/ ಗ್ರೇಡ್‌ನ್ನು ಶೇಕಡವಾರು ಅಂಕಗಳಿಗೆ 
ಪರಿವರ್ತಿಸಿದ ವಿಶ್ವವಿದ್ಯಾಲಯದಿಂದ ಪಡೆದ ಪಮಾಣ ಪತ್ರ. 


ಜನ್ಮ ದಿನಾಂಕವನ್ನು ನಮೂದಿಸಿರುವ ಎಸ್‌.ಎಸ್‌.ಎಲ್‌.ಸಿ. ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣ ಪತ್ರ. 


ಮ 


ಅವಲಂಬಿತರಾಗಿದ್ದಲ್ಲಿ, ಮಾಜಿ ಸೈನಿಕರು ಸೇವೆಯಲ್ಲಿರುವಾಗ ಮೃತಪಟ್ಟಿದ್ದಲ್ಲಿ ಅಥವಾ ಖಾಯಂ ಆಗಿ ಗಾಯಗೊಂಡಿರುವ ಪ್ರಮಾಣ ಪತ್ರ 
ಅನುಬಂಧಿಸಿರುವ ನಮೂನೆಯಲ್ಲಿ(ಮಾಜಿ ಸೈನಿಕ ಮೀಸಲಾತಿ ಕೋರಿದ್ದಲ್ಲಿ) 


ಸೈನಿಕ ಸೇವೆಯಿಂದ ಬಿಡುಗಡೆಯಾದ ಪ್ರಮಾಣ ಪತ್ರ ಮತ್ತು ಪಿಂಚಣಿ/ಗ್ರಾಚ್ಯುಟಿ ಪಡೆಯುತ್ತಿರುವ ಪ್ರಮಾಣ ಪತ್ರ/ಮಾಜಿ ಸೈನಿಕ 


ರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ-1, ಪ್ರವರ್ಗ-2ಎ, ಪ್ರವರ್ಗ-2ಬಿ, ಪ್ರವರ್ಗ-3ಎ ಮತ್ತು ಪ್ರವರ್ಗ-3ಬಿ ಮೀಸಲಾತಿ ಪ್ರಮಾಣ 
ತ್ರಗಳು ಪ್ರಸ್ತುತ ಚಾಲ್ತಿಯಲ್ಲಿರುವ ನಮೂನೆಗಳಲ್ಲಿ (ಮೀಸಲಾತಿ ಕೋರಿದ್ದಲ್ಲಿ) 


ಜ.೩ 


ಮೀಣ ಮೀಸಲಾತಿ ಪ್ರಮಾಣ ಪತ್ರ ನಮೂನೆ-1 ಮತ್ತು 2ರಲ್ಲಿ (ಸಾಮಾನ್ಯ ಅರ್ಹತೆ/ಗ್ರಾಮೀಣ ಮೀಸಲಾತಿ ಕೋರಿದ ಅಭ್ಯರ್ಥಿಗಳು) 


ರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡ/ ಪ್ರವರ್ಗ-1/ ಪ್ರವರ್ಗ-2ಎ/ ಪ್ರವರ್ಗ-2ಬಿ/ ಪ್ರವರ್ಗ-3ಎ/ ಪ್ರವರ್ಗ-3ಬಿ ಮೀಸಲಾತಿಯೊಂದಿಗೆ ಗ್ರಾಮೀಣ 


ಮೀಸಲಾತಿ ಕೋರಿದ ಅಭ್ಯರ್ಥಿಗಳು ನಮೂನೆ-2 ರಲ್ಲಿ ಮಾತ್ರ 


ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರ (ಮೀಸಲಾತಿ ಕೋರಿದ್ದಲ್ಲಿ) 


ಇಕೆ 


ಅಂಗವಿಕಲ ಮೀಸಲಾತಿ ಪ್ರಮಾಣ ಪತ್ರ (ಮೀಸಲಾತಿ ಕೋರಿದ್ದಲ್ಲಿ 

ಸೇವಾನುಭವ ಪ್ರಮಾಣ ಪತ್ರಗಳು (ನಿಗಧಿಪಡಿಸಿದಲ್ಲಿ) 

ಹೈದರಾಬಾದ್‌-ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳ ಮೀಸಲಾತಿಗೆ ಸಂಬಂಧಿಸಿದ ಅರ್ಹತಾ ಪ್ರಮಾಣ ಪತ್ರ (ಮೀಸಲಾತಿ ಕೋರಿದ್ದಲ್ಲಿ) 
ಸ್ವಗ್ರಾಮ ಪ್ರಮಾಣ ಪತ್ರ (ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಹೈದರಾಬಾದ್‌-ಕರ್ನಾಟಕ ಮೀಸಲಾತಿ ಕೋರಿದ್ದಲ್ಲಿ) 


ಸರ್ಕಾರಿ ಸೇವೆಯಲ್ಲಿರುವ/ಸೇವೆ ಸಲ್ಲಿಸಿದ ಅಭ್ಯರ್ಥಿಗಳು ನಿರಾಕ್ಷೇಪಣೆ/ ಸೇವಾ ಪ್ರಮಾಣ ಪತ್ರ. 


19. ವಿಶೇಷ ಸೂಚನೆಗಳು :- 


(1) 


(2) 


(3) 


ON LINE ಮೂಲಕ ಅರ್ಜಿ ಸಲ್ಲಿಸುವಾಗ ಎಲ್ಲಾ ಮಾಹಿತಿಗಳನ್ನು ಸರಿಯಾಗಿ ಭರ್ತಿ ಮಾಡಿರುವ ಬಗ್ಗೆ ಖಚಿತಪಡಿಸಿಕೊಂಡು ನಂತರ ಅದರ 
ಒಂದು ಪ್ರತಿಯನ್ನು ಡೌನ್‌ಲೋಡ್‌ ಮಾಡಿಕೊಂಡು ಮತ್ತು ಶುಲ್ಕ ಪಾವತಿಯ ಚಲನ್‌ ಅನ್ನು ನೇಮಕಾತಿ ಪ್ರಕ್ರಿಯೆ ಮುಗಿಯುವವರೆಗೂ 
ಭದ್ರವಾಗಿ ತೆಗೆದಿಟ್ಟುಕೊಂಡಿರತಕ್ಕದ್ದು. 

ಈಗಾಗಲೇ ಸರ್ಕಾರಿ ಸೇವೆಯಲ್ಲಿರುವ/ ಸೇವೆ ಸಲ್ಲಿಸಿದ ಅಭ್ಯರ್ಥಿಗಳು ಅವರುಗಳ ನೇಮಕಾತಿ ಪ್ರಾಧಿಕಾರಿಗಳಿಂದ ಅರ್ಜಿ ಸಲ್ಲಿಸಲು ಕೊನೆಯ 
ದಿನಾಂಕದೊಳಗೆ ನಿಗದಿತ ನಮೂನೆಯಲ್ಲಿ ಅನುಮತಿಯನ್ನು / ಸೇವಾ ಪ್ರಮಾಣ ಪತ್ರವನ್ನು ಪಡೆದಿಟ್ಟುಕೊಂಡಿರತಕ್ಕದ್ದು ಹಾಗೂ ಸೇವಾ 
ವಿವರಗಳನ್ನು ಅರ್ಜಿಯಲ್ಲಿ ನಮೂದಿಸಬೇಕು. ಮೂಲ ದಾಖಲಾತಿಯ ಪರಿಶೀಲನೆಯ ಸಮಯದಲ್ಲಿ ಮೂಲ ನಿರಾಕ್ಷೇಪಣೆ/ ಸೇವಾ ಪ್ರಮಾಣ 
ಪತ್ರವನ್ನು ಹಾಜರುಪಡಿಸತಕ್ಕದ್ದು ತಪ್ಪಿದ್ದಲ್ಲಿ ಅನರ್ಹಗೊಳಿಸಲಾಗುವುದು. ಕ್ರೋಡಿಕೃತ ನಿರಾಕ್ಷೇಪಣೆ ಪ್ರಮಾಣ ಪತ್ರ ಪಡೆದಂತಹ ಅಭ್ಯರ್ಥಿಗಳು 
ಅವರ ನೇಮಕಾತಿ ಪ್ರಾಧಿಕಾರದ ಸಹಿ/ಮೊಹರುನೊಂದಿಗೆ ದೃಢೀಕರಣ ಪಡೆದು ಸಲ್ಲಿಸಬೇಕು. 

ಶುಲ್ಕ ಪಾವತಿಸಲು ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ ಆ ದಿನಾಂಕದ ಮಾರನೆಯ ಕೆಲಸದ ದಿನವು 
ಕೊನೆಯ ದಿನಾಂಕವಾಗುವುದು. 


20. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆಗಳು ನ 


ಇಲಾಖೆಯ ಕೇಂದ್ರ ಕಛೇರಿ: 080-22074107 


ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ: 080-23460460 


21. ದುರ್ನಡತೆ:- 


ಒಬ್ಬ ಅಭ್ಯರ್ಥಿಯು ನಕಲಿ ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು 
ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು ಅಥವಾ ವಾಸ್ತವಿಕ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ 
ನಡೆಸಲಾದ ಪರೀಕ್ಷೆಯಲ್ಲಿ / ಸಂದರ್ಶನದಲ್ಲಿ ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಅನುಸರಿಸಲು ಪ್ರಯತ್ನಿಸಿರುವನೆಂದು ಅಥವಾ 
ಅವರ ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು, ಕಂಡುಬಂದಲ್ಲಿ ಅವನು/ಅವಳು 
ಸ್ವತ: ಕ್ರಿಮಿನಲ್‌ ವ್ಯವಹರಣೆಗಳಿಗೆ ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದಲ್ಲದೆ; ಹುದ್ದೆಯ ಆಯ್ಕೆಯಿಂದ ಅಭ್ಯರ್ಥಿತ್ವವನ್ನು ರದ್ದುಪಡಿಸಲಾಗುವುದು. 


ನ ; 


ಕೃಷಿ ಆಯುಕ್ತರು ಹಾಗೂ ಅಧ್ಯಕ್ಷರು 


ರಾಜ್ಯ ಮಟದ ಆಯ್ತೆ ಸಮಿತಿ 
ಬ ತ 


೪೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ 


ಅನುಬಂಧ-4 
(ಹುದ್ದೆಗಳ ವರ್ಗೀಕರಣ) 
1 ಸಹಾಯಕ ಕೃಷಿ ನಿರ್ದೇಶಕರ ಹುದ್ದೆಗಳ ವರ್ಗೀಕರಣ(ಹೈದರಾಬಾದ್‌ ಕರ್ನಾಟಕ ವೃಂದ) 


ಭಾಗ ೫ 


ಹುದ್ದೆಗಳ ಸಂಖ್ಯೆ:13 





ಹುದ್ದೆಗಳ | ಹುದ್ದೆಯ 




































































ವಯೋಮಿತಿ 
ಅನು ಪದನಾಮ ಹುದ್ದೆಗೆ ನಿಗದಿಪಡಿಸಲಾದ 
ವೇತನ ಶ್ರೇಣಿ ಇ (ವಯಸ್ಸು ಹುದ್ದೆಗಳ ವರ್ಗೀಕರಣ 
ಕ್ರಮ ಮತ್ತು ವಿದ್ಯಾರ್ಹತೆ gd ಈ 
ಹ ವರ್ಷಗಳಲ್ಲಿ 
ಸಂಖ್ಯೆ ಸಂಖ್ಯೆ ik 
1 2 3 4 5 6 
ಭಾರತದಲ್ಲಿ ಕಾನೂನು ಕನಿಷ್ಠ - 18 
9% FR ಕ. 
ಸಹಾಯಕ ಕ್ಷ ಭತ್ಯ ಸ್ಯಾಸಿಸಲಾಧ ಗರಿಷ್ಠ - 35 ಸಭ 0151112102 (ಎಂ (51. 
ಸ ಯಾವುದೇ ಪ.ಜಾ ಜಿ ಫಿ ಡೆ 2 
ಕೃಷಿ 28100- ಪ.ಜಾ | 1 2 
ನಿರ್ದೇಶಕರು 50100 ಕೃಷಿ ವಿಶ್ವ ವಿದ್ಯಾ i ಪ.ಪಂ 1 - - - - - 1 
ಈ ಪ್ರ-2ಎ 
ಡಿ ನಿಲಯದಿಂದ ಪ್ರ-1 1 ಷ್ಣ | ಸ್ಯ ಷ್ಟ ಷ್ಟ 1 
ಪ್ರ-2ಬಿ 
(ಐ.ಸಿ.ಎ.ಆರ್‌ ಮಾನ್ಯತೆ ಪ್ರ-2ಎ - 1 - - - 1 
ಹೊಂದಿದ) ನತ ಪ್ರ-2ಬಿ 1 ತ 3 ನ ಕ 1 
ಪ 
ಸ್ನಾತಕೋತ್ತರ ಪ್ರ-3ಬಿ ಪ್ರ-3ಎ ದ ಪ _ ತ ಬ ಬ _ 
ಎಂ.ಎಸ್ಸಿ(ಕೃಷಿ) ಪದವಿ ಪ್ರ-3ಬಿ | | ಘ್‌ _ § 
ಪಡೆದಿರಬೇಕು. ಮ 7 
ಪ.ಜಾ ಸಾ.ಅ 
| 3 2 - - 7 
Must be holder of 
ಗಜ _ |ಪ.ಪಂ) 40 ( 
aster 5 Degree in _ ಒಟ್ಟು 5 5 2 ಕ ಸ 1* 13 
Agriculture ಪ್ರ-1 
awarded by any 
University 
established by Law 


and accredited to 
Indian Council of 
Agricuflture 
Research (ICAR) 




















ಸಂಕ್ಷೇಪ : ಇ - ಇತರೆ / ಮ - ಮಹಿಳೆ / ಗ್ರಾ - ಗ್ರಾಮೀಣ / ಮಾಸ್ಯೆ - ಮಾಜಿ ಸೈನಿಕ / ಕ.ಮಾ.ಅ. - ಕನ್ನಡ ಮಾಧ್ಯಮ ಅಭ್ಯರ್ಥಿ / ಪ.ಜಾ - ಪರಿಶಿಷ್ಟ ಜಾತಿ / ಪ.ಪಂ. - ಪರಿಶಿಷ್ಟ 


ಪಂಗಡ / ಪ್ರ - ಪ್ರವರ್ಗ / ಸಾ.ಅ. - ಸಾಮಾನ್ಯ ಅರ್ಹತೆ / ಅಂ.ವಿ - ಅ೦ಗವಿಕಲ 


* ಅಂಗವಿಕಲರಿಗೆ ಮೀಸಲಿರಿಸಿರುವ ಹುದ್ದೆಗಳ ಅಂಗವಿಕಲತೆಯ ವಿವರ: Low vision(LV)-ದೃಷ್ಟಿಮಾಂದ್ಯ 



































2. ಕೃಷಿ ಅಧಿಕಾರಿ ಹುದ್ದೆಗಳ ವರ್ಗೀಕರಣ (ಹೈದರಾಬಾದ್‌ ಕರ್ನಾಟಕ ವೃಂದ) ಹುದ್ದೆಗಳ ಸಂಖ್ಯೆ 173 
ಹುದ್ದೆಯ 
ಹುದ್ದೆಗಳ 
ಪದ ವಯೋಮಿತಿ 
ಅನು ಹುದ್ದೆಗೆ ನಿಗಧಿಪಡಿಸಲಾದ 
ನಾಮ ವೇತನ ಶ್ರೇಣಿ (ವಯಸ್ಸು ಹುದ್ದೆಗಳ ವರ್ಗೀಕರಣ 
ಕಮ ವಿದ್ಯಾರ್ಹತೆ 
ವ್‌ ಮತು ವರ್ಷಗಳಲ್ಲಿ) 
ಸಂಖ್ಯೆ ಈ 
ಸಂಖ್ಯೆ 
1 2 3 4 5 6 
ಭಾರತದಲ್ಲಿ ಕಾನೂನು ಕನಿಷ್ಠ - 18 
ಕ. 
ಕೃಷ್ಣ | [ಈತ್ವಾಚ್ಕಾಪಿಸಲಾಡಿ ಗರಿಷ್ಠ - 35 ಟು ೪ ಬಂ | ಎ. ಟಟ! ಗೆ ಎಎ ಜು 
ಅ 
ಅಧಿಕಾರಿ 43200 ಯಾವುದೇ 
R £ ಪ.ಜಾ - 6 ದ 1 ದ 1 (LV 8 
ಲ ಕೃಷಿ ವಿಶ್ವ ವಿದ್ಯಾ ತ ಪ (LV) 
ನಿಲಯದಿಂದ 7 ಪ.ಪಂ | I 1 ದು ಪ 1 (LV) 3 
(ಐ.ಸಿ.ಎ.ಆರ್‌ ಮಾನೆ ಪ್ರಣ 
ಸೇ % ಪ್ರ-1 ] 1 1 ಸ್ರ ತ 1 (LV) 4 
ಹೊಂದಿದ) ಪ್ರ-3ಎ 38 
ಪ್ರ-2 - 4 4 1 1 1 (LV 11 
ಸ್ನಾತಕೋತ್ತರ ಪ-3ಬಿ ಬಸವ (Ww) 
ಬಿ.ಎಸ್ಸಿ(ಕೃಷಿ) ಪದವಿ ಪ್ರ-2ಬಿ 1 1 1 | | 1 (LV) 4 
ಪಡೆದಿರಬೇಕು. ಪ-3ಎ 1 2 1 ದ - (160) | 5 
































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ೪೪೧ 
1 2 3 4 5 6 
Must be holder of ಪ.ಜಾ ಕ. 
ಸ್ರ ಜೆ 
a Bachelors Be ಕ ಮೀಸಲಾತಿ ಇ ಮ ಗ್ರಾ | ಮಾ. ಜ್‌ ಅಂ.ವಿ ಒಟ್ಟು 
Degree in ಜಿ 
ಪ್ರ-1 ಪ-3ಬಿ - 1 2 ದ 1 1 (LV) 4 
Agriculture 
awaided by any ಸಾ.ಅ 6 15 7 5 -..|1() | 34 
Agricultural ಒಟ್ಟು 9 31 17 7 1 8+ 73 
University 
established by law 
and accredited to 
Indian Council of 
Agriculture 
Research (10/೧) 
ಸಂಕ್ಷೇಪ : ಇ ಇ ಇತರೆ / ಮ - ಮಹಿಳೆ / ಗ್ರಾ - ಗ್ರಾಮೀಣ / ಮಾಸ್ಯೆ - ಮಾಜಿ ಸೈನಿಕ / ಕ.ಮಾ.ಅ. - ಕನ್ನಡ ಮಾಧ್ಯಮ ಅಭ್ಯರ್ಥಿ / ಪ.ಜಾ - ಪರಿಶಿಷ್ಟ ಜಾತಿ / ಪ.ಪಂ. - ಪರಿಶಿಷ್ಟ 
ಪಂಗಡ / ಪ್ರ - ಪ್ರವರ್ಗ / ಸಾ.ಅ. - ಸಾಮಾನ್ಯ ಅರ್ಹತೆ / ಅಂ.ವಿ - ಅ೦ಗವಿಕಲ 
* ಅಂಗವಿಕಲರಿಗೆ ಮೀಸಲಿರಿಸಿರುವ ಹುದ್ದೆಗಳ ಅಂಗವಿಕಲತೆಯ ವಿವರ: Low vision(LV)-ದೃಷ್ಟಿಮಾಂದ್ಯ 
3. ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ವರ್ಗೀಕರಣ (ಹೈದರಾಬಾದ್‌-ಕರ್ನಾಟಕ ವೃಂದ) ಹುದ್ದೆಗಳ ಸಂಖ್ಯೆ : 126 
ಹುದ್ದೆಯ 
ಹುದ್ದೆಗಳ 3 
ಪದ ಹುದ್ದೆಗೆ ವಯೋಮಿತಿ 
ಅನು ವೇತನ 
ನಾಮ ಸ ನಿಗದಿಪಡಿಸಲಾದ (ವಯಸ್ಸು ಹುದ್ದೆಗಳ ವರ್ಗೀಕರಣ 
N 
ತಮ ಮತ್ತು ಹ ವಿದ್ಯಾರ್ಹತೆ ವರ್ಷಗಳಲ್ಲಿ) 
ಸಂಖ್ಯೆ ಸ 
ಸಂಖ್ಯೆ 
1 2 3 4 5 6 
ಭಾರತದಲ್ಲಿ ಕಾನೂನು | ಕನಿಷ್ಠ - 18 ಷಿ 
ಸಹಾಯಕ | ₹21600- | ರೀತ್ಯಾ ಸ್ಥಾಪಿಸಲಾದ | ಗಂಪಘ್ಠ ೨ 35 ಮೀಸಲಾತಿ | ಇ ಮ ಗ್ರಾ | ಮಾಸ್ಯ ಅಂ.ವಿ ಒಟ್ಟು 
ಷಿ ಮಾ.ಅ 
ಕೃಷಿ 40050 | ಯಾವುದೇ 
ಸ ಪ.ಜಾ 4 7 2 2 1 LV 17 
ಅಧಿಕಾರಿ ಕೃಷಿ ವಿಶ್ವ ವಿದ್ಯಾ ಜ್‌ (1.1) 
126 ನಿಲಯದಿಂದ ಪ.ಪಂ ಸ 2 1 - - (LV) 4 
ಪ್ರ-2ಬಿ 
(ಐ.ಸಿ.ಎ.ಆರ್‌ ಪ್ರ-1 2 1 2 - - (LV) 6 
ಪ್ರ3ಎ (38 
ಮಾನ್ಯತೆ ಹೊಂದಿದ) ಪ್ರ-2ಎ 5 5 ಸ 1 20 
ಸ್ನಾತಕೋತ್ತರ ಪ್ರ-3ಬಿ 
sy ಪ್ರ-2ಬಿ - 1 1 - - (LV) 3 
ಬಿ.ಎಸ್ಸಿ(ಕೃಷಿ) ಪದವಿ 
ಪಡೆದಿರಬೇಕು. ¥ ಪ್ರ-3ಎ - 2 2 - - (LV) 5 
Must be holder ಪ್ರ-3ಬಿ 2: 3 2 - ಹ (LV) 8 
f ನ ಪ.ಪಂ ೬40 
of a Bachelor's | ತ್‌್‌ 3 {AVY 
Degree in ಪ್ರ-1 
ಟ್‌ 13 20 17 8 2 (111)/ 
griculture 
awarded by any (LD)} 63 
dnd ಒಟ್ಟು 26 |, 4 |32| 12 4 9% 126 
University 
established by 
law and 
accredited to 
Indian Council of 
Agriculture 
Research (ICAR) 
ಸಂಕೇಪ: ಇ - ಇತರೆ / ಮ - ಮಹಿಳೆ / ಗ್ರಾ - ಗ್ರಾಮೀಣ / ಮಾಸ್ಯೆ - ಮಾಜಿ ಸೈನಿಕ / ಕ.ಮಾ.ಅ. - ಕನ್ನಡ ಮಾಧ್ಯಮ ಅಭ್ಯರ್ಥಿ / ಪ.ಜಾ - ಪರಿಶಿಷ್ಟ ಜಾತಿ / ಪ.ಪಂ. - ಪರಿಶಿಷ್ಟ 





ಪಂಗಡ / ಪ್ರ - ಪ್ರವರ್ಗ / ಸಾ.ಅ. - ಸಾಮಾ 








Fp) 







































































ನ್ನ ಅರ್ಹತೆ / ಅಂ.ವಿ - ಅಂಗವಿಕಲ 


* ಅಂಗವಿಕಲರಿಗೆ ಮೀಸಲಿರಿಸಿರುವ ಹುದ್ದೆಗಳ ಅಂಗವಿಕಲತೆಯ ವಿವರ: Low vision(LV)-ದೃಷಪ್ಠಿಮಾಂದ್ಯ, Haring impairment(HD-z=tದೋಷ, Locomotor disability 
{LD (OA, OL, BL, OAL)} -ಚಲನ ವಲನ ವೈಕಲ್ಯ 








೪೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ 


























ಅನುಬಂಧ-1 
ಪರೀಕ್ಷಾ ಕೇಂದ್ರಗಳು 
1. ಬೆಂಗಳೂರು Bengaluru 
2 ಮೈಸೂರು Mysuru 
3. ಬೆಳಗಾವಿ Belagavi 
4. ಕಲಬುರಗಿ Kalaburagi 
ಅನುಬಂಧ-2 
ಪಠ್ಯಕ್ರಮ 


ಭಾಗ ೫ 


1. ಪಠ್ಯಕ್ರಮ (ಸಾಮಾನ್ಯ ಜ್ಞಾನ) :-ಪ್ರಸಕ್ತ ವಿದ್ಯಮಾನಗಳು, ಸಾಮಾನ್ಯ ವಿಜ್ಞಾನ, ಭಾರತೀಯ ಇತಿಹಾಸ, ಭಾರತೀಯ ಭೂಗೋಳ, ಸಮಾಜ ವಿಜ್ಞಾನ, 
ಸಾಮಾನ್ಯ ಮಿದುಳಿದ ಸಾಮರ್ಥ್ಯ, ಪ್ರತಿದಿನ ಗಮನಿಸುವ ವಿದ್ಯಮಾನಗಳು ಮತ್ತು ಪ್ರಾಯೋಗಿಕ ಜ್ಞಾನ. 


2. ನಿರ್ಧಿಷ್ಟ ಪ್ರಶ್ನೆ ಪತ್ರಿಕೆ :- 


ಲಾ 

























































































ಕ್ರ.ಸಂ ಪಠ್ಯಕ್ರಮ ಅಂಕಗಳು 
I ಬೇಸಾಯ ಶಾಸ್ತ್ರ (Agronomy) 36 
2. ಕೃಷಿ ಅರ್ಥಶಾಸ್ತ್ರ (Agriculture Economics) 16 
3 ಕೃಷಿ ಇಂಜಿನಿಯಿರಿ೦ಗ್‌ (Agriculture Engineering) 12 
4. ಕೀಟ ಶಾಸ್ತ್ರ (Agriculture Entomology) 22 
ವ ಕೃಷಿ ವಿಸ್ತರಣೆ (Agriculture Extension) 12 
6. ಕೃಷಿ ಸೂಕ್ಷ್ಮ ಜೀವಶಾಸ್ತ್ರ (Agricultural Micro-Biology) 8 
7. ಪ್ರಾಣಿ ವಿಜ್ಞಾನ (Animal Science) 6 
8. ಜೈವಿಕ ತಂತ್ರಜ್ಞಾನ (Biotechnology) 4 
9, ಬೆಳೆ ಶರೀರ ಶಾಸ್ತ್ರ (Crop Physiology) 4 
10. ಆಹಾರ ವಿಜ್ಞಾನ ಹಾಗೂ ಪೌಶ್ಚಿಕತೆ (೯೦೦೮ Science and Nutrition) 2 
11, ಅರಣ್ಯ ಹಾಗೂ ಪರಿಸರ ವಿಜ್ಞಾನ (Forestry and Environmental Science) 4 
12; ತೋಟಗಾರಿಕೆ (ೈಂticulture) 20 
13. ಸಸ್ಯ ರೋಗಶಾಸ್ತ್ರ (Plant Pathology) 18 
14. ಬೀಜ ವಿಜ್ಞಾನ ಹಾಗೂ ತಾಂತಿಕತೆ (Seed Science and Technology) 4 
15. ಮಣ್ಣು ವಿಜ್ಞಾನ ಹಾಗೂ ಕೃಷಿ ರಸಾಯನ ಶಾಸ್ತ್ರ (Soil Science and Agricultural Chemistry) 16 
16. ಅನುವಂಶೀಯತೆ ಹಾಗೂ ತಳಿ ಅಭಿವೃದ್ದಿ (Genetics and Plant Breeding) 16 
ಒಟ್ಟು 200 
ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಪಠ್ಯಕ್ರಮ:- ಅಧಿಸೂಚನೆ ಸಂ:ಎಜಿಡಿ 28 ಎಎನ್‌ಇ 2015, ದಿನಾಂಕ: 19.11.2016ನ್ನು ನೋಡುವುದು. 
ಎಸ್‌.ಎಸ್‌.ಎಲ್‌.ಸಿ.ಪರೀಕ್ಷೆಯ ಕನ್ನಡ ಪ್ರಥಮ ಭಾಷೆಯ ಮಟ್ಟದ ವಿವರಣಾತ್ಮಕ ಪತ್ರಿಕೆ. 
ಕ್ರಸಂ. ಪಠ್ಯಕ್ರಮ ಅಂಕಗಳು 
1. ವಿಷಯದ ಸಮಗ್ರ ಅರ್ಥೈಸುವಿಕೆ 25 
2. ಪದ ಪ್ರಯೋಗ 25 
3 ವಿಷಯ ಸಂಕ್ಷೇಪಣೆ 25 
4. ಪದಜ್ಞಾನ 25 
5. ಲಘು ಪ್ರಬಂಧ 25 
6. ಇಂಗ್ಲೀಷ್‌ನಿಂದ ಕನ್ನಡಕ್ಕೆ ಭಾಷಾಂತರ 25 
ಒಟ್ಟು 150 

















ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ೪೪೩ 


ಅನುಬಂಧ-3 
(ಮೀಸಲಾತಿ ಪ್ರಮಾಣ ಪತ್ರಗಳು) 
(ಪ.ಜಾ /ಪ.ಪಂ.ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) ನಮೂನೆ-ಡಿ 
(ನಿಯಮ 3ಎ (2) (3) ನೋಡಿ) 
ಅನುಸೂಚಿತ ಅಥವಾ ಅನುಸೂಚಿತ ಬುಡಕಟ್ಟುಗಳಿಗೆ (ಪ.ಜಾ/ಪ.ಪಂ) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ ಪ್ರಮಾಣ ಪತ್ರಗಳ ನಮೂನೆ 


ಪ್ರಮಾಣ ಪತ್ರ 
ಬಸು ಬುಸು. ರಾಜ್ಯದ / ಕೇಂದ್ರಾಡಳಿತ ಪ್ರದೇಶದ * ಪಿ ಜಿಲ್ಲೆಯ / ವಿಭಾಗದ 
ವಿದಿ ಯಿಯ ಹಸು ಗ್ರಾಮ / ಪಟ್ಟಣದ * ನಿವಾಸಿಯಾದ ಶ್ರೀ / ಶ್ರೀಮತಿ ಟಾ ಎ೦ಬುವವರ ಮಗ / ಮಗಳಾದ ಶ್ರೀ / 
ಶೀಘುತಿ ಸಮಾ ಜಾತ“ ಇವರು ಅನುಸೂಚಿತ ಜಾತಿ/ಅನುಸೂಚಿತ ಬುಡಕಟ್ಟು * ಎಂದು ಮಾನ್ಯ ಮಾಡಲಾಗಿರುವ ಜಾತಿ/ಬುಡಕಟ್ಟಿಗೆ ಜೇ 


ಸೇರಿರುತ್ತಾರೆ೦ದು ಪ್ರಮಾಣಿಕರಿಸಿದೆ. 
$ ಸಂವಿಧಾನ (ಅನುಸೂಚಿತ ಜಾತಿಗಳು) ಆದೇಶ, 1950 

$೪ ಸಂವಿಧಾನ (ಅನುಸೂಚಿತ ಬುಡಕಟ್ಟುಗಳು) ಆದೇಶ, 1950 

$ ಸಂವಿಧಾನ (ಅನುಸೂಚಿತ ಜಾತಿ) (ಕೇಂದ್ರಾಡಳಿತ ಪ್ರದೇಶಗಳು) ಆದೇಶ, 1950 

$೪ ಸಂವಿಧಾನ (ಅನುಸೂಚಿತ ಬುಡಕಟ್ಟುಗಳು) (ಕೇಂದ್ರಾಡಳಿತ ಪ್ರದೇಶಗಳು) ಆದೇಶ, 1951 


(ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಪಟ್ಟಿ (ಮಾರ್ಪಾಡು) ಆದೇಶ 1956, ಮು೦ಬಯಿ ತಾಜ್ಯ ಪುನರ್‌ ರಚನಾ ಅಧಿನಿಯಮ, 1960, 
ಪಂಜಾಬ್‌ ರಾಜ್ಯ ಪುನರ್‌ ರಚನಾ ಅಧಿನಿಯಮ, 1966, ಹಿಮಾಚಲ ಪ್ರದೇಶ ರಾಜ್ಯ ಅಧಿನಿಯಮ, 1970 ಮತ್ತು ಈಶಾನ್ಯ ಪ್ರದೇಶಗಳ (ಪುನರ್‌ ರಚನಾ 
ಅಧಿನಿಯಮ, 1971ರ ಮೂಲ ತಿದ್ದುಪಡಿಯಾದಂತೆ) 


$ ಸಂವಿಧಾನ 
9 ಸಂವಿಧಾನ (ಜಮ್ಮು ಮತ್ತು ಕಾಶ್ಮೀರ) ಅನುಸೂಚಿತ ಜಾತಿಗಳ ಆದೇಶ, 1956 


$ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ (ತಿದ್ದುಪಡಿ) ಅಧಿನಿಯಮ, 1976ರ ಮೂಲಕ ತಿದ್ದುಪಡಿಯಾದಂತೆ ಸಂವಿಧಾನ (ಅಂಡಮಾನ್‌ 
ಮತ್ತು ನಿಕೋಬಾರ್‌ ದ್ವೀಪಗಳ) ಅನುಸೂಚಿತ ಬುಡಕಟ್ಟುಗಳ ಆದೇಶ, 1959. 

$೪ ಸಂವಿಧಾನ (ದಾದರ್‌ ಮತ್ತು ನಾಗರಹವೇಲಿ) ಅನುಸೂಚಿತ ಜಾತಿಗಳ ಆದೇಶ 1962 

$ ಸ೦ವಿಧಾನ (ಪಾಂಡಿಚೇರಿ) ಅನುಸೂಚಿತ ಜಾತಿಗಳ ಆದೇಶ, 1964 

$ ಸಂವಿಧಾನ (ಅನುಸೂಚಿತ ಬುಡಕಟ್ಟುಗಳ) (ಉತ್ತರ ಪ್ರದೇಶ) ಆದೇಶ, 1967 

$ ಸಂವಿಧಾನ (ಗೋವಾ, ದಮನ್‌ ಮತ್ತು ದೀವ್‌) ಅನುಸೂಚಿತ ಜಾತಿ/ಬುಡಕಟ್ಟುಗಳ ಆದೇಶ 1988 


*4ಸ೦ವಿಧಾನ (ನಾಗಾಲ್ಯಾಂಡ್‌) ಅನುಸೂಚಿತ ಬುಡಕಟ್ಟುಗಳ ಆದೇಶ 


2... ಶ್ರೀಶ್ರೀಮತಿಸುಮಾರಿ ಕು ಜಮಾ ಜೂರಾ ಯಾಹಿ ಯಾ ಭಾಟಿಯಾ ಹಿತ ಮತ್ತು /ಅಥವಾ ಅವನ* /ಅವಳ* ಕುಟುಂಬವು 
SS  ್‌ ್‌ೌ್‌ [ಚಟ್ಟ ರಾಜ್ಯಸೇಂದ್ರಾಡಳಿತ ಪ್ರದೇಶದ ..... 44425553322 
ಜಿಲ್ಲಾ/ವಿಭಾಗದ ........ ಗ್ರಾಮ/ಪಟ್ಟಣದ ಸಾಮಾನ್ಯ ನಿವಾಸಿ (ಗಳು) 

ಭಟ ಬ್‌ ಲಲ ್ತ 

ತ್ರಹಶೀಲಾಶ್‌ ಯಾನಾ ಜು 
ಸ್ಥಳ ತ ಪದನಾಮ 
ದಿನಾಂಕ: ಕಛೇರಿಯ ಮೊಹರಿನೊಂದಿಗೆ 








ರಾಜ್ಯ / ಕೇಂದ್ರಾಡಳಿತ ಪ್ರದೇಶ * 
* ಅನ್ವಯವಾಗದಿರುವ ಪದಗಳನ್ನು ದಯವಿಟ್ಟು ಬಿಟ್ಟು ಬಿಡಿ / ಹೊಡೆದು ಹಾಕಿ 


ಸೂಚನೆ: ಇಲ್ಲಿ ಉಪಯೋಗಿಸಿದ “ಸಾಮಾನ್ಯ ನಿವಾಸಿಗಳು' ಎ೦ಬ ಪದಾವಳಿಯು ಪ್ರಜಾ ಪ್ರಾತಿನಿಧ್ಯ ಅಧಿನಿಯಮ, 1950ರ 20ನೇ ಪ್ರಕರಣದಲ್ಲಿರುವ 
ಅರ್ಥವನ್ನೇ ಹೊಂದಿರುತ್ತದೆ. ಭಾರತ ಸರ್ಕಾರದ ಪತ್ರ ಸಂಖ್ಯೆ: ಬಿಸಿ 12028/2/76-ಎಸ್‌ಸಿಟಿ- ಗೃಹ ಮಂತ್ರಾಲಯ ಅನುಸಾರವಾಗಿ, ಅಂಥ ಪ್ರಮಾಣ 
ಪತ್ರಗಳನ್ನು ನೀಡಲು ಸಕ್ಷಮವಾಗಿರುವುದಕ್ಕಾಗಿ, ಭಾರತ ಸರ್ಕಾರದ (ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ) ಪತ್ರ ಸಂಖ್ಯೆ13-2-74 ಇಎಸ್‌ಟಿ 
(ಎಸ್‌ಸಿಟಿ) ದಿನಾಂಕ: 05.08.1975ರಲ್ಲಿ ನಮೂದಿಸಿದ ಪ್ರಾಧಿಕಾರಿಯು, ರಾಷ್ಟ್ರಪತಿಗಳು ಸಂಬಂಧಪಟ್ಟ ಆದೇಶದ ಅಧಿಸೂಚನೆಯನ್ನು ಹೊರಡಿಸಿದ 
ಸಮಯದಲ್ಲಿ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ ವ್ಯಕ್ತಿಯು, ತನ್ನ ಖಾಯಂ ವಾಸ ಸ್ಥಳವನ್ನು ಹೊಂದಿದ್ದ ಸ್ಥಳಕ್ಕೆ ಸೇರಿದವರೊಬ್ಬರಾಗಿರತಕ್ಕದ್ದು. ಅದೇ 
ರೀತಿಯಲ್ಲಿ ಒಂದು ತಾಲ್ಲೂಕಿನ ರೆವಿನ್ಯೂ ಪ್ರಾಧಿಕಾರಿಯು ಇನ್ನೊಂದು ತಾಲ್ಲೂಕಿಗೆ ಸೇರಿದ ವ್ಯಕ್ತಿಗಳಿಗೆ ಸಂಬ೦ಧಪಟ್ಟ ಪ್ರಮಾಣ ಪತ್ರವನ್ನು ನೀಡಲು ಸಕ್ಷಮ 


ನಿಪಟ್ರ ಪ್ರ 
ಪ್ರಾಧಿಕಾರಿಯಾಗುವುದಿಲ್ಲ. 








೪೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ಭಾಗ ೫ 





(ಪ್ರವರ್ಗ-1 ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 
ನಮೂನೆ - ಇ 
(ನಿಯಮ 3ಎ (2) (3) ನೋಡಿ) 
ಹಿಂದುಳಿದ ವರ್ಗಗಳಿಗೆ (ಪ್ರವರ್ಗ-1) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ ಪ್ರಮಾಣ ಪತ್ರ 


ಜೋ ೋ GE End ೋ ೋ ೋ ೋ ೋ ೋ ೋ ೋ ೋ cineca es ಗ್ರಾಮ / ಪಟ್ಟಣದ / ನಗರ ನಿವಾಸಿಯಾದ ಶ್ರೀ/ಶ್ರೀಮತಿ 
ರಚ ್ಟ್ಟ`ಯಯಹಹಹಹಹು ಇವರ ಮಗ / ಮಗಳು / ಪತ್ನಿ. / ಪತಿಯಾದ ಶ್ರೀ/ಶ್ರೀಮತಿ 
ಭಿಮಾ ಯಾ ಯಯ ಚಹ ಸಯಾಮಿ ಇವರು ಹಿಂದುಳಿದ ವರ್ಗಗಳ (ಪ್ರವರ್ಗ) ಯಯ 


ಜಾತಿಯ ಉಪಜಾತಿಗೆ ಸೇರಿರುತ್ತಾರೆಂದು ಪ್ರಮಾಣಿಕರಿಸಲಾಗಿದೆ. 

ಸ್ಥಳ: ತಹಶೀಲ್ದಾರ್‌ ತಾಲ್ಲೂಕು 
ಛಿ ದ ಣು 

ದಿನ್‌ಂಕ ಷಾ ಕಛೇರಿಯ ಮೊಹರು 











(ಪ್ರವರ್ಗ - 2ಎ, 2ಬಿ, 3ಎ, 3ಬಿ ಗೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ 
ನಮೂನೆ - ಎಫ್‌ 
(ನಿಯಮ 3ಎ (2) (3)ನ್ನು ನೋಡಿ) 
ಹಿಂದುಳಿದ ವರ್ಗಗಳಿಗೆ (2ಎ, 2ಬಿ. 3ಎ, 3ಬಿ) ಸೇರಿದ ಅಭ್ಯರ್ಥಿಗೆ ನೀಡುವ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ 

ಚ ರ ಬ ಲ ಲ ಲ ಳ್‌ ರಲ್ಲಿ ವಾಸವಾಗಿರುವ ಶ್ರೀ / ಶ್ರೀಮತಿ ಮ ಇವರ ಮಗ/ಮಗಳು/ಪತಿ/ಪತ್ನಿಯಾದ 
ಶ್ರೀ/ಶ್ರೀಮತಿ ಸುಮಾಶಿ.. ಎತರ ಇವರು ಮತ್ತು ಆತನ/ಅವಳ ತಂದೆ /ತಾಯಿ/ಪೋಷಕರು/ಪತ್ನಿ/ಪತಿಯು, ಸರ್ಕಾರಿ ಆದೇಶಗಳ 
ಸಂಖ್ಯೆ.ಎಸ್‌ಡಬ್ಲ್ಯೂಡಿ 225 ಬಿಸಿಎ 2000 ದಿನಾಮಕ: 30.03.2002 ರಲ್ಲಿ ನಿರ್ದಿಷ್ಟ ಪಡಿಸಿದ ಮೇಲುಸ್ತರದ (ಕ್ರೀಮಿ ಲೇಯರ್‌) ವ್ಯಾಪ್ತಿಯಲ್ಲಿ 
ಬರುವುದಿಲ್ಲವೆಂದು; ಅಭ್ಯರ್ಥಿಯಾಗಲಿ ಅಥವಾ ಆತನ/ಆಕೆಯ ತಂದೆ ತಾಯಿ/ಹೋಷಕರಾಗಲಿ/ಪಶ್ನಿ/ಪತಿಯಾಗಲಿ, ಸರ್ಕಾರದ ಸೇವೆಯಲ್ಲಿ 1 ನೇ 
ದರ್ಜೆಯ ಅಥವಾ 2ನೇ ದರ್ಜೆಯ ಅಧಿಕಾರಿಯಾಗಿಲ್ಲವೆಂದು; 

ಅಥವಾ 
ಸಾರ್ವಜನಿಕ ವಲಯ ಉದ್ಯಮಯಲ್ಲಿ ತತ್ಸಮಾನವಾದ ಹುದ್ದೆಯನ್ನು ಹೊಂದಿರುವುದಿಲ್ಲ; 

ಅಥವಾ 
ಖಾಸಗಿ ನಿಯೋಜಕರ ಕೈಕೆಳಗೆ, 2ನೇ ದರ್ಜೆಯ ಅಧಿಕಾರಿಯ ಸಂಬಳಕ್ಕಿಂತ (ವೇತನ ಶ್ರೇಣಿ ₹.6000-12000/- ಪ್ರಾರಂಭಿಕ ಹಂತ) ಕಡಿಮೆಯಲ್ಲದ 
ಸಂಬಳವನ್ನು ಪಡೆಯುವ ನೌಕರನಾಗಿಲ್ಲವೆಂದು; 

ಅಥವಾ 
ಆತನ/ಅಕೆಯ ತಂದೆ ತಾಯಿ/ ಪೋಷಕರು/ಪತ್ನಿ/ ಪತಿಯ ಆದಾಯವು ಎರಡು ಲಕ್ಷಮೀರುವುದಿಲ್ಲವೆಂದು; 

ಅಥವಾ 
ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961 ರಲ್ಲಿ ನಿಗಳುಪಡಿಸಿರುವಂತೆ ಆತನ / ಆಕೆಯ ತಂದೆ/ ತಾಯಿ / ಪೋಷಕರು/ಪತ್ನಿ/ಪತಿಯು ಮಾರಾಟ 
ತೆರಿಗೆದಾರನಲ್ಲ ಅಥವಾ ಆತನ / ಆಕೆಯ ತಂದೆ ತಾಯಿ / ಪೋಷಕ / ಪತ್ನಿ / ಪತಿಯು ಅಥವಾ ಇವರಿಬ್ಬರೂ 10 ಯುನಿಟ್‌ಗಿ೦ತ ಹೆಚ್ಚಿನ ಕೃಷಿ ಭೂಮಿ 
ಅಥವಾ 25 ಎಕರೆಗಳಿಗಿಂತ ಹೆಚ್ಚಿನ ಪ್ಲಾಂಟೇಶನ್‌ ಭೂಮಿಯನ್ನು ಹೊಂದಿರುವುದಿಲ್ಲವೆ೦ದು ಪ್ರಮಾಣೀಕರಿಸಲಾಗಿದೆ. ಸರ್ಕಾರಿ ಆದೇಶ ಸಂಖ್ಯೆ: 


ಎಸ್‌ಡಬ್ರ್ಯೂಡಿ 225 ಬಿಸಿಎ 2000 ದಿನಾಂಕ: 30.03.2002ರ ಅನ್ವಯ ಶ್ರೀ/ಶ್ರೀಮತಿ / ಕುಮಾರಿ............................ ಇವರು .................... ಜಾತಿಗೆ 
ಜಸ ಬಬ ಚಹ ಚನ ಸೇರಿದ ಉಪಜಾತಿಯವರಾಗಿದ್ದು ಸರ್ಕಾರಿ ಆದೇಶ ಸಂಖ್ಯೆ: ಎಸ್‌ಡಬ್ಬ್ಯೂಡಿ 225 ಬಿಸಿಎ 2000 ದಿನಾಂಕ: 30.03.2002ರ 
ಅನ್ವಯ ಹಿಂದುಳಿದ ವರ್ಗಗಳ ಪ್ರವರ್ಗ ಯಂ (2ಎ, 2ಬಿ, 3ಎ, 3ಬಿ)ಕ್ಕೆ ಸೇರಿರುತ್ತಾರೆ. 

ಸ್ಥಳ ತ ತಹಶೀಲ್ದಾರ್‌ 

ದಿನಾಂಕ: ತಾಲ್ಲೂಕು ಕಛೇರಿಯ ಮೊಹರು 


ಸೂಚನೆ : 1) ಸರ್ಕಾರದ ಆದೇಶ ಸಂಖ್ಯೆ: ಹಿಂವಕ 148 ಬಿಸಿಎ 2015, ದಿನಾಂಕ: 04-06-2015ರಂತೆ ಹಿಂದುಳಿದ ವರ್ಗಗಳ ಪ್ರವರ್ಗ-2ಎ. 2ಬಿ, 3ಎ 
ಮತು, 3ಬಿ ಮೀಸಲಾತಿಗಳಿಗೆ ಅನ್ವಯಿಸುವಂತೆ ಕೆನೆಪದರಕ್ಕೆ ನಿಗದಿಪಡಿಸಿರುವ ಅಭ್ಯರ್ಥಿಯ ಮತ್ತು ಅವರ ತಂದೆ-ತಾಯಿ, ಪೋಷಕರ ವಾರ್ಷಿಕ ಒಟ್ಟು 
ಆದಾಯ ಮಿತಿಯನ್ನು (Gross Annual Income) ಸೆ 4.50 ಲಕ್ಷಗಳಿಂದ 8.6.00 ಲಕ್ಷಗಳಿಗೆ ಹೆಚ್ಚಿಸಲಾಗಿದೆ. ಆದುದರಿಂದ, ಮೀಸಲಾತಿ ಪ್ರಮಾಣಪತ್ರವನ್ನು 
ನೀಡುವ ಅಧಿಕೃತ ಅಧಿಕಾರಿಯು ದಿನಾಂಕ: 04-06-2015ರ ಸರ್ಕಾರಿ ಆದೇಶದಲ್ಲಿನ ಅಂಶಗಳನ್ನು ವಿವರವಾಗಿ ಖಚಿತಪಡಿಸಿಕೊಂಡ ನಂತರವೇ 
ನೀಡತಕ್ಕದ್ದು. 

2) ಈ ಮೇಲೆ ಹೇಳಲಾದ ಸರ್ಕಾರಿ ಆದೇಶದಲ್ಲಿನ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡೇ ಸದರಿ ಮೀಸಲಾತಿಗಳನ್ನು ಕ್ಲೇಮು ಮಾಡುವ ಅಭ್ಯರ್ಥಿಗಳು 
ಅದರಂತೆ ಜಾತಿ/ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಮಾಡಿಸಲು ಸೂಚಿಸಿದೆ. 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ೪೪೫ 





ನಮೂನೆ - 1 
ಜನರಲ್‌ ಮೆರಿಟ್‌ ಅಭ್ಯರ್ಥಿಗಳು ಮೇಲುಸ್ತರಕ್ಕೆ ಸೇರಿಲ್ಲವೆಂದು, ದೃಢೀಕರಿಸಿ ಗ್ರಾಮೀಣ ಮೀಸಲಾತಿಯನ್ನು ಕೋರಲು ಸಲ್ಲಿಸಬೇಕಾದ ಪ್ರಮಾಣ ಪತ್ರ 
(ಜನರಲ್‌ ಮೆರಿಟ್‌ ಅಭ್ಯರ್ಥಿಗಳು ಭರ್ತಿ ಮಾಡಬೇಕಾದ ನಮೂನೆ) 


ಇವರಿಗೆ: 

ತಹಶೀಲ್ದಾರರು 

ಬಜ್‌ ತು ತಾಲ್ಲೂಕು 

ಜಯಾಯ ಜಿಲ್ಲೆ 

ಮಾನ್ಕರೆ, 

ಶ್ರೀ/ಶ್ರೀಮತಿ. 2222 ವಾಂ ಎಂಬುವವರ ಮಗ / ಮಗಳು / ಪತಿ / ಪತ್ನಿ. NR ೋ ೋ ೋೊೋ ೋ ಆದ ನಾನು 


ಮೇಲುಸ್ತರದಲ್ಲಿ (೦987) Layer) ಬರುವುದಿಲ್ಲವೆಂದು ನೇರ ನೇಮಕಾತಿಯಲ್ಲಿ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿಯನ್ನು ಪಡೆಯುವುದಕ್ಕಾಗಿ ಪ್ರಮಾಣ 
ಪತ್ರವನ್ನು ಪಡೆಯಲು ತಮ್ಮಲ್ಲಿ ಈ ಕೆಳಕಂಡ ಮಾಹಿತಿಗಳನ್ನು ಒದಗಿಸುತ್ತಾ ಕೋರುತ್ತೇನೆ. 


1. ಅಭ್ಯರ್ಥಿಯ ಹೆಸರು ಮತ್ತು ಉದ್ಯೋಗ ಕ 


9 ಅಭ್ಯರ್ಥಿಯ ಸ್ವಂತ ಸ್ಥಳ ಗ್ರಾಮ: ತಾಲ್ಲೂಕು : ಜಿಲ್ಲೆ: 
3. ಅಭ್ಯರ್ಥಿಯು ಹುಟ್ಟದ ದಿನಾಂಕ ವಯಸ್ಸು ಮತ್ತು ಹುಟ್ಟಿದ ಸ್ಥಳ ; 
4. ಅ (ರ್ಥಿಯ ತಂದೆ/ತಾಯಿ/ಪೋಷಕರ ಪತಿಯ/ಪತ್ನಿಯ ಹೆಸರು ಮತ್ತು ಉದ್ಯೋಗ ; (ಉದ್ಯೋಗವು ಸರ್ಕಾರಿ/ಅರೆ ಸರ್ಕಾರಿ/ಸಾರ್ವಜನಿಕ 


ಉದ್ಯಮ/ಖಾಸಗಿ) 
5. ಅಭ್ಯರ್ಥಿಯ ಪ್ರಸ್ತುತ ವಿಳಾಸ : (ಸ್ಪಷ್ಟವಾಗಿ ನಮೂದಿಸುವುದು) 


ವಿ” ಉಲ 


6. ಅಭ್ಯರ್ಥಿಯ ಖಾಯಂ ವಿಳಾಸ : 

7. ಅಭ್ಯರ್ಥಿಯ ಶಾಲಾ ಶಿಕ್ಷಣದ ವ್ಯಾಸಂಗ ಮಾಡಿದ ಶಾಲೆಗಳ ವಿವರಗಳು ಪ್ರಾಥಮಿಕ ಮಾಧ್ಯಮಿಕ ಪೌಢ 

8. ಅಭ್ಯರ್ಥಿಯ ಹಾಗೂ ಅಭ್ಯರ್ಥಿಯ ತಂದೆ/ತಾಯಿ/ಹೋಷಕರ (ತಂದೆ/ತಾಯಿ ಜೀವಂತವಿಲ್ಲದಿದ್ದರೆ) ಇವರ ಒಟ್ಟು ವಾರ್ಷಿಕ ಆದಾಯ ಎಲ್ಲಾ 
ಮೂಲಗಳಿಂದ: 1) ವೇತನ ಶ್ರೇಣಿ 2) ಜಮೀನಿನ ವಿವರ 3) ಇತರ ಮೂಲಗಳು 


9. ಆದಾಯ ತೆರಿಗೆ ಪಾವತಿದಾರರೇ? 
10. ಸಂಪತ್ತು ತೆರಿಗೆ ಪಾವತಿದಾರರೇ? 
11. ಮಾರಾಟ ತೆರಿಗೆ ಪಾವತಿದಾರರೇ? 











ಪ್ರಮಾಣೀಕೃತ ಘೋಷಣೆ 
ಈ ಮೇಲೆ ನನ್ನಿಂದ ಒದಗಿಸಿದ ಮಾಹಿತಿ / ವಿವರಣೆಯು ನಾನು ತಿಳಿದಿರುವಷ್ಟರ ಮಟ್ಟಿಗೆ ಸತ್ಯವೆಂದು ಶ್ರದ್ಧಾಪೂರ್ವಕವಾಗಿ ದೃಢೀಕರಿಸುತ್ತೇನೆ ಮತ್ತು 
ಘೋಷಿಸುತ್ತೇನೆ. 
ಸ್ತಳ: ತಮ್ಮ ವಿಧೇಯ 
ಥಿ ೬ 
ದಿನಾಂಕ: (ಅಭ್ಯರ್ಥಿಯ ಸಹಿ) 
ಮೇಲೆ ಒದಗಿಸಲಾದ ಮಾಹಿತಿಗಳು ಸತ್ಯವಾಗಿರುತ್ತದೆ ಎಂದು ಪ್ರಮಾಣಿಕರಿಸುತ್ತಾ, ಈ ಮಾಹಿತಿಗಳು ಅಸತ್ಯವೆಂದು ದೃಢಪಟ್ಟಲ್ಲಿ ಅಪರಾಧ ವಿಚಾರಣೆಗೆ 
ಬದ್ಧನಾಗುರುತ್ತೇನೆ 


ಸ್ಥಳ: ತಂದೆ/ತಾಯಿ/ಪೋಷಕರ 
ಸಹಿ ದಿನಾಂಕ: (ತಂದೆ/ತಾಯಿ ಜೀವಂತವಿಲ್ಲದಿದ್ದರೆ) 


(ಹೆಂಡತಿ/ಗಂಡ/ಇವರ ಸಹಿ) 
ಸಳೀಯ ಅಬರು ಸಾಕಿದಾರರು 
€ ಬ bY 
ಅಭ್ಯರ್ಥಿಯ ಮತ್ತು ಅವರ ತಂದೆ/ತಾಯಿ/ಪೋಷಕರು/ಪತಿ/ಪತ್ನಿ ಇವರನ್ನು ಹಾಗೂ ಇವರ ಸಹಿಯನ್ನು ಗುರುತಿಸುತ್ತೇವೆ. 
ಸಾಕಿದಾರರ ಸಹಿ 1) 


[VY 


(ಪೂರ್ಣ ವಿಳಾಸದೊಂದಿಗೆ) 2) 


ಪರಿಶೀಲನಾ ಪ್ರಮಾಣ ಪತ್ರ 


ವರ್ಗಕ್ಕೆ ಸೇರಿದವರಾಗಿರುತ್ತಾರೆ. 








೪೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ಭಾಗ ೫ 





2. ಶ್ರೀ/ಶ್ರೀಮತಿ/ಕುಮಾರಿ ಟಟ ಎಎ ಇವರ ತಂದೆ/ತಾಯಿ/ಪೋಷಕರು ಸರ್ಕಾರಿ ಆದೇಶ ಸಂಖ್ಯೆ: ಎಸ್‌ಡಬ್ಬ್ರ್ಯೂಡಿ 251 ಬಿಸಿಎ 94, 
ಬೆಂಗಳೂರು, ದಿನಾಂಕ: 31.01.1995 ರನ್ವಯ ಜನರಲ್‌ ಮೆರಿಟ್‌ ವರ್ಗದ ಮೇಲುಸ್ತರದಲ್ಲಿ (amy Layer) ಬರುವುದಿಲ್ಲವೆಂದು ಪ್ರಮಾಣೀಕರಿಸಲಾಗಿದೆ. 


ಸ್ಥಳ : ತಹಶೀಲ್ದಾರ್‌ 
La) ಬ 
ದಿನಾಂಕ: ತಾಲ್ಲೂಕು ಕಛೇರಿಯ ಮೊಹರು 








ಸೂಚನೆ-1 : ಇದರಲ್ಲಿ ಉಪಯೋಗಿಸಲಾದ "ಸಾಮಾನ್ಯ ನಿವಾಸಿ' ಎಂಬ ಪದವು 1950ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ 20ನೇ ಅನುಚ್ಛೇದದಲ್ಲಿನ 
ಅರ್ಥವನ್ನು ಹೊಂದಿರುತ್ತದೆ. ಸೂಚನೆ-2: ಪರಿಶೀಲನಾ ಪ್ರಮಾಣ ಪತ್ರ ನೀಡುವ ಅಧಿಕೃತ ಅಧಿಕಾರಿಯು ಸರ್ಕಾರಿ ಆದೇಶ ಸಂಖ್ಯೆ ಎಸ್‌ಡಬ್ಬ್ಯೂಡಿ 251 
ಬಿಸಿಎ 94, ಬೆ೦ಗಳೂರು, ದಿನಾಂಕ: 31.01.1995 ರನ್ವಯ ಮೇಲುಸ್ತರ (Creamy Layer) ದವರನ್ನು ಗುರುತಿಸಲು ನಿಗಧಿಪಡಿಸಲಾಗಿರುವ ಅಂಶಗಳನ್ನು 
ವಿವರವಾಗಿ ಖಚಿತಪಡಿಸಿಕೊಂಡ ನಂತರವೇ ಪ್ರಮಾಣ ಪತ್ರ ನೀಡತಕ್ಕದ್ದು 








ನಮೂನೆ - 2 


ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ 


ಶೀ/ಶ್ರೀಮತಿ3 ಎಂ. ಎನಿ ಮಮ ವ ರವರ ಮಗ/ಮಗಳು/ಪತಿ/ಪತ್ನಿ/ ಶ್ರೀ/ಶ್ರೀಮತಿಗುಮಾರಿ- _ _ _ _ _ ೨ - 
ಆಂಡ ಜಾ ತಾಲ್ಲೂಕು ಎ ಗ್ರಾಮಥಲ್ಲಿ ಎ.ಎ: ವೆ ವಾಸವಾಗಿರುವ ಇವರು ಒಂದನೇ ತರಗತಿಯಿಂದ _ _ _ 
ಹಾಯಿ ಜ್‌ ತರಗತಿಯವರೆಗೆ ಎ ಎ.ಡಿ ಎ. ಜೆಲೆಲಹತ ವ ಜು ತತಾಲೂಕುವಿ ಎ ಅತವ ಪ ಪಟ್ಟ ಪಪ 
_ ಶಾಲೆಯಲ್ಲಿ ವ್ಯಾಸಂಗ ಮಾಡಿ_ _ _ ವರ್ಷ ನಡೆದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಈ ಶಾಲೆಯು ಅಭ್ಯರ್ಥಿಯು ವ್ಯಾಸಂಗ ಮಾಡಿದ 


ಅವಧಿಯಲ್ಲಿ ಕರ್ನಾಟಕ ಪೌರ ನಿಗಮಗಳ ಅಧಿನಿಯಮ, 1976 ಅಥವಾ ಕರ್ನಾಟಕ ಪೌರ ಸಭೆಗಳ ಅಧಿನಿಯಮ 1964ರ ಅಡಿಯಲ್ಲಿ ನಿರ್ದಿಷ್ಟಪಡಿಸಿ 
ಒಂದು ದೊಡ್ಡ ನಗರ ಪ್ರದೇಶ ಸಣ್ಣ ನಗರ ಪ್ರದೇಶ ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶಗಳ ಹೊರತಾದ ಪ್ರದೇಶದಲ್ಲಿತ್ತು. 


ಮೇಲು ರುಜು ಸಹಿ 

ಕೇತ್ರ ಶಿಕಣ ಅಧಿಕಾರಿ ಮುಖ್ಲೋಪಾಧ್ನಾಯರ ಸಹಿ 
ವುದ ನವ ಶಿ ಶಿ 
ಕಛೇರಿಯ ಮೊಹರು ಮತ್ತು ಸಂಸ್ಥೆಯ ಮೊಹರು 
ಸ್ಥಳ : 

ಛಿ 

ದಿನಾಂಕ : 








ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ 


NE NS ಇಡಿ ಹಾಡ ಹಾಹಾ ರವರ ಮಗ/ಮಗಳು/ಪತಿ/ಪತ್ನಿ/ಶ್ರೀಮತಿ/ಕುಮಾರಿ_ _ _ _ _ _ _ _ 
ತಾರ ಸಜಿಲ್ಲೆ ಪಡ ಸ5್‌ ತಾಲ್ಲೂಕು ಎ -ಗ್ರಾಮದಲ್ಲಿ ವಾಸವಾಗಿರುವ ಇವರು _ _ _ _ _ _ -ನೇ ತರಗತಿಯಿಂದ _ _ _ _ 
_ ೨ ೨. ನೇ ತರಗತಿಯವರೆಗೆ _ _ _ _ _ _ _ ಶೈಕ್ಷಣಿಕ ವರ್ಷದಿಂದ _ _ _ _ _ _ ಶೈಕ್ಷಣಿಕ ವರ್ಷದವರೆಗೆ ಎವಿ ವಯು ವಜಯ ದ 


— - - ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುತ್ತಾರೆಂದು ಪ್ರಮಾಣೀಕರಿಸಲಾಗಿದೆ. 
ಸ್ಥಳ: ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಸಂಸ್ಥೆಯ ಮೊಹರು 


ದಿನಾಂಕ: 








ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ: ಸಿಆಸುಇ 115 ಸೆನೆನಿ 2005, ದಿನಾಂಕ: 19.11.2005 


CERTIFICATE FOR THE PERSONS WITH DISABILITIES 


This is to certify that Sri / Smt / Kum ............... eee son / wife / daughter of Shri 
ee aS UE ha Age ...............1....u:1 eee... Old, male / female, Registration No 
a is acase of ........................-..... He / She is physically disabled/visual disabled/speech & hearing disabled 
and. ‘has: ್‌್‌್‌ೌ್‌ಲ್‌ಲ್ಲ ಚ್‌ ೭ RRO RN percent) permanent (physical impairment visual impairment speech & hearing 








ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ೪೪೭ 








Note : 
1. This condition is progressive/non-progressivel/likely to improve/not likely to improve. * 
2. Re-assessment is not recommended/is recommended after a period of ..................... months/years. * 
* Strike out which is not applicable 
(Recent Attested 
Photograph showing 
the disability affixed here) 
sd/- Sd/- Sd/- 
(Doctor) (Doctor) (Doctor) 


Countersigned by the 
Medical Superintendent CMO/Head 
of Hospital (with seal) 
Signature / 
Thumb impression 
of the disabled person 
ಕಛೇರಿ ಮೊಹರು : 
ಇಲಾಖೆ : 





ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಹೈದರಾಬಾದ್‌-ಕರ್ನಾಟಕ ಮೀಸಲಾತಿಗೆ ಸಲ್ಲಿಸಬೇಕಾದ ಪ್ರಮಾಣ ಪತ್ರ 
ಅನುಬಂಧ-ಎ 
ಸ್ವಗ್ರಾಮ ಪ್ರಮಾಣ ಪತ್ರ 
(ಅನುಚ್ಛೇದ 371(ಜೆ) ಮೇರೆಗೆ) 
(5(2)ನೇ ನಿಯಮ ನೋಡಿ) 
(ಪ್ರಮಾಣ ಪತ್ರ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ನಿಯಮಗಳು 2013) 
ಶ್ರೀ/ಶ್ರೀಮತಿ ೨ ಧರವರು. ವಧ ರವರ 
ಮಗ/ಹೆಂಡತಿಯಾಗಿದ್ದು, ಇವರು ಕರ್ನಾಟಕ ರಾಜ್ಯದ ಬಲಿಯು ತಾಲ್ಲೂಕಿನ 


—_—ಗಾಮ/ಪಟ್ಟಣವನ್ನು ತನ್ನ ಸೇವಾ ಪುಸ್ತಕದಲ್ಲಿ ತನ್ನ ಸ್ವಗ್ರಾಮ/ಸ್ಥಳ ಎಂದು ಘೋಷಿಸಿರುತ್ತಾರೆ. 


ಸೇವಾ ಪುಸ್ತಕದಲ್ಲಿರುವ ನಮೂದನ್ನು ನಾನು ಖುದ್ದಾಗಿ ಪರಿಶೀಲಿಸಿದ್ದೇನೆ ಮತ್ತು ಮೇಲಿನ ನಮೂದು ದಿನಾಂಕ: 01-01-2013ಕ್ಕೆ ಮುಂಚೆ ಸೇವಾ 
ಪುಸ್ತಕದಲ್ಲಿ ಇತ್ತೆಂದು ಸ್ವತಃ ಮನವರಿಕೆ ಮಾಡಿಕೊಂಡಿರುತ್ತೇನೆ. 
ಸ್ಥಳ: ನೇಮಕಾತಿ ಪ್ರಾಧಿಕಾರಿಯವರ ಸಹಿ 
ದಿನಾಂಕ: ಹೆಸರು : 
ಪದನಾಮ : 
ಅನುಬಂಧ-ಎ 
ಅರ್ಹತಾ ಪ್ರಮಾಣ ಪತ್ರ (ಅನುಚ್ಛೇದ 371(ಜೆ) ಮೇರೆಗೆ) 
(3)(3)ನೇ ನಿಯಮ ನೋಡಿ) 
(ಪ್ರಮಾಣ ಪತ್ರ ನೀಡಲು ಕರ್ನಾಟಕ ಸಾರ್ವಜನಿಕ ಉದ್ಯೋಗ 
(ಹೈದರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ನಿಯಮಗಳು 2013) 
DE DO ವದ 
ಮಗ/ಹೆಂಡತಿಯಾಗಿದ್ದು, ಇವರು ಕರ್ನಾಟಕ ರಾಜ್ಯದ ಜಲಯ ತಾಲ್ಲೂಕಿನ 
ಗ್ರಾಮ/ಪಟ್ಟಣದ ಸ್ಥಳೀಯ ವ್ಯಕ್ತಿಯಾಗಿದ್ದಾರೆ. 
ಸ್ಥಳ: ಹೆಸರು ದಿನಾಂಕಃ 


ಅಸಿಸ್ಟೆಂಟ್‌ ಕಮೀಷನರ್‌ 
ಉಪ ವಿಭಾಗ 
ಜಿಲ್ಲೆ. 








R.N.l. No. KARBIL/2001/47147 POSTAL REGN. No. RNP/KA/BGS/2202/2017-19 
Licensed 10 post without prepayment WPP No. 297 











೪೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೬, ೨೦೧೭ ಭಾಗ ೫ 
ರಾಜ್ಯ ಹಾಗೂ ಕೇಂದ್ರ ಸರ್ಕಾರಿ ನೌಕರರು ಸಲ್ಲಿಸಬೇಕಾದ ನಿರಾಕ್ಷೇಪಣ ಪ್ರಮಾಣ ಪತ್ರ 
ಶ್ರೀ/ಶ್ರೀಮತಿ eee ಆದ ಇವರು ರಾಜ್ಯ/ ಕೇಂದ್ರ ಸರ್ಕಾರದಲ್ಲಿ ೯ ಎಎ 
(ಪದನಾಮರ್ಥ್ಸ್ಸಿ ಬರು 1 ಪಂತ ಇಲಾಖೆಯಲ್ಲಿ ಖಾಯಂ/ ತಾತ್ಕಾಲಿಕ ಹುದ್ದೆಯನ್ನು ದಿನಾ೦ಕ... ರಿಂದ 
ಜ್‌ ರವರೆಗೆ ಹೊಂದಿರುವರು. ಇವರು .................ಎಎಎಷಎಎಎಎಎಎ ಹುದ್ದೆಯ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು 
ಅನುಮತಿ ನೀಡಿದೆ. 
ಸ್ಗಳ ; 
La) 
ದಿನಾಂಕ : ನೇಮಕಾತಿ ಪ್ರಾಧಿಕಾರಿಯವರ ಸಹಿ ಮತ್ತು ಮೊಹರು 
CERTIFICATE TO BE FURNISHED BY THE STATE/CENTRAL GOVT SERVANTS 
Certified that SHSM es ed cL id holds a permanent/temporary post under the 
State/Central Govt ಡಿಡಿ. ಸಸ ಸಸಯ (Designation) in the Dept. of ........... eee from 
Ne to ........................ He/She is permitted to apply for the post of ............ ieee 
Signature of the Appointment Authority with Seal 
Date : 
Place : 
P.R. 24 ಜಂಟಿ ನಿರ್ದೇಶಕರು (ಆಡಳಿತ) 
50 - 200 ಕೃಷಿ ಇಲಾಖೆ, ಬೆ೦ಗಳೂರು. 


ಲ 





ಮುದ್ರಕರು ಹಾಗೂ ಪಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59. 


